ಸಂಪಾದಕರು 
ಶ್ರೀನಿವಾಸ ವಿ. ಪಾಡಿಗಾರ 


ಸಂಪಾದಕರು : 
ಶ್ರೀನಿವಾಸ ವಿ. ಪಾಡಿಗಾರ 


ಪಾ. ವೆಂ. ವಂಶವೃಕ್ಷ 
ಬೆ೦ಗಳೂರು 


PAVEM NAVU KANDANTE 

A collection of Kannada and English articles of 
children and grand children of Sri Pa. Vem. Acharya 
Edited by Shrinivas V. Padigar 


Published by 

Pa. Vem. Vamshavriksha, 

No. 766, 53rd Main, Kumaraswamy Layout, Stage |, 
Bengaluru 560 078. 


Pages : 80 


Contact Nos: 9341229495 / 9880007521 
E-mail: pavemvamshavriksha@gmail.com 


© Radhakrishna Acharya and Brothers, 2018 


All rights reserved. No part of this book may be used 
or reproduced in any manner whatsoever without the 
written permission of the publisher. 


Printed by : 

Suhaas Graphics, 

# 391/32, 12th Main, 

Dr. Rajkumar Road, 6th Block, 
Rajajinagar, Bengaluru - 560 010 


ಪಾ.ವೆಂ. ವಂಶವೃಕ್ಷ ದ ಪರವಾಗಿ 
NIALL) 


ಈ ಚಿಕ್ಕ ಪುಸ್ತಿಕೆಯಲ್ಲಿರುವ ಲೇಖನಗಳು ಪಾವೆಂ ಅವರ ಕೆಲವು ಮಕ್ಕಳು, 
ಮೊಮ್ಮಕ್ಕಳು, ಅವರ ಗಂಡ/ಮಡದಿಯರು ಬರೆದವುಗಳು. ಪಾವೆಂ 
ಜನ್ಮಶತಮಾನೋತ್ಸವದ ಕೊನೆಯಲ್ಲಿ ಸಮಾರಂಭವೊಂದನ್ನು ಮಾಡಬೇಕೆಂಬ 
ಮೊಮ್ಮಕ್ಕಳ ಹಂಬಲದೊಂದಿಗೆ ಈ ಚಿಕ್ಕ ಹೊತ್ತಿಗೆಯ ಪರಿಕಲ್ಪನೆಯೂ 
ಮೂಡಿತು. ಬರೆದಿರುವವರಲ್ಲಿ ಎಲ್ಲರೂ ಸಾಕಷ್ಟು ಓದಿದವರೇ ಆದರೂ ಹಲವರು 
ಬಹಳ ವರ್ಷಗಳ ನಂತರ ಬರೆಯುವದಕ್ಕೆ ಲೇಖನಿಯನ್ನು ಪುನಃ 
ಕೈಗೆತ್ತಿಕೊಂಡವರು. ಕೆಲವರು ಪಾವೆಂ ಬಗ್ಗೆ ಓದಿ, ಇತರರಿಂದ ಕೇಳಿ ತಿಳಿದವರು; 
ಸ್ಪತಃ ಕಂಡವರಲ್ಲ. ಪಾವೆ೦ ಬರೆದಿರುವದನ್ನು ಓದಿ ಮೆಚ್ಚಿದವರು. ಯಾರೂ 
ಸಾಹಿತ್ಯದಲ್ಲಿ ಸ್ವತಃ ಕೃಷಿ ಮಾಡಿದವರಲ್ಲ. ಓದುಗರಿಗೆ ಇಲ್ಲಿಯ ಬರವಣಿಗೆಗಳಲ್ಲಿ 
ಈ ಅನುಭವವಾಗದಿರದು. ಆದರೆ ಪಾವೆಂ ಕುರಿತಾಗಿ ಅವರ ಮಕ್ಕಳ, ಮೊಮ್ಮಕ್ಕಳ 
ಮತ್ತು ಇತರ ಸಂಬಂಧಿಕರ ಅನುಭವಗಳು ಇಲ್ಲಿ ಒಂದೆಡೆ ದಾಖಲಾಗುತ್ತಿರುವದೇ 
ಸಂತೋಷದ ಸಂಗತಿ. ಒಬ್ಬ ಕೌಟುಂಬಿಕ ವ್ಯಕ್ತಿಯಾಗಿ ಪಾವೆ೦ ಅವರನ್ನು 
ಮಕ್ಕಳು-ಮೊಮ್ಮಕ್ಕಳು ಹೇಗೆ ನೋಡಿದರು ಎಂಬುದರ ದರ್ಶನ ಇದರಲ್ಲಿದೆ. 
ಪ್ರಾಯಶಃ ಪಾವೆಂ ಕುರಿತು ಸುದೀರ್ಫ ಅಧ್ಯಯನ ಮುಂದೆಂದಾದರೂ ಆದರೆ 
ಈ ಪುಸ್ತಿಕೆಯಲ್ಲಿರುವ ಕೆಲವು ವಿಚಾರಗಳಾದರೂ ಉಪಯೋಗಕ್ಕೆ ಬರಬಹುದು. 
ಸಹೃದಯಿ ಓದುಗರು ಕಿರುಹೊತ್ತಿಗೆಯನ್ನು ಸ್ವಾಗತಿಸುವಿರೆ೦ಬ ವಿಶ್ವಾಸವಿದೆ. 


ಶ್ರೀನಿವಾಸ ವಿ. ಪಾಡಿಗಾರ 
ಧಾರವಾಡ 


ಓಲ್‌ ಇಯ್ಲಿರಂಶ ಯಾ [ಆ ೫ 
; ಎರಿ ಪೂರೂಖಾಲ್ಟ ೧೫೮ ತ್ರಿಡಿ 
HOE sek Cas cusabaesnದ 
VK ಎಷು 11 | 
ಕ ದ (ee ಆ ್‌್‌ Wp 
ಇರಿನಾದಿಟ ಹನ ಮೂ ಧ್ಲಲಬದಿದಿರಿಎ ರಾಜಯ 
ಗ್ರಾ ಹ್‌ x ಸಕಳ Yn WEG 


ಇತ ಜಾರ್ಜ” 


ಬನ ಇಳು ರಂಯಾಂ ರಚಿ pe ೮ ಖಡಂಕಿ ಅಜನಂಚಿಟಢಿ 
ಶಿ ಹತ ಸಾ: kes 30೫೩೦೪ ಸಜ್ಜು 
se "ಸತವ ಹ ಬ್ಲ ಧಿರ್ಜತೆಾ 


pa 4 
ek ೫ ಮಾ ಸರದಿ ಭಜ ಡದಿಟ್ಲ್ಟ pv ರಿದಿಗಳದಡಾಿಯಅ ಜ್ರ 
ಶ್ರ ಗತರ ಇದಂ ನ forint 'ರ8ಛಿ೦ಟ೦ 0೫೫ (6505 
ದಡಿ ದ Wa ಫಷ ಎಪಿನಂಘ ಲಔ? 80% 
ಕಃ ಜಿಇ” ಉಪರಿ” ೫೬ geckos 

ಶಾ ಭಕ ಇರಲ್‌ BOK ೦೬ 18 ಯಿ 

antl ಬದಗ ಹಕ ದಧಿ ಯಿಕಿಿಯಾ ೫ 
ಅಳುಕು , ಉಯಗಿತ230ಕ ಉ%ುತಿ ಯುದ್ಧಪಹ 


ಹೋ 


BN 


ಗ ಅರ್ಪಣೆ. ಸ್ಸ 


ಸಾ ದ್ಯಾ 


ಮೂಜದದ ಬಂಧನವ ಪಲಿಹಲಿಖಿದವ ನೀಮ 
ಬಂದಿಗಳ ಬಪಿರಲ್ಲ ಬಂದೆ ಬ೦ದಿಂದೃಹದಿ; 
ರಾಜರಾಜರ ಬೆರಳ ಪನ್ಸೆಗೇ ಕುಣಿಲದವ 
ತಲೆಮರೆಪಿ ಬೆಳೆದೆಯಲ ಗೋಪಾಲಕರ ವಶಔ; 


ಲೋಕಕ್ತೆ ಬೆಳಕಿತ್ತ ೧9ತೆಯನು ಬೊಂಧಿಲದ 
ನಿನದೆ ನೂರಾರು ನಾಲಿಯರಲ್ಲ ವ್ಯಭಿಚಾರ; 
ಭಾರತದ ರುದ್ರನಾಟಕದ ನಾಯಕ ನೀನು 
ಆಯುಧವ ಕೆಳಗಿಟ್ಟು ಸಾರಥ್ಯವೆಪಗಿದವ! 


ನೀನು ವಿಶ್ವದ ರಾಜಕಾರಣಿಗಳಾಚಾರ್ಯ 
ಅಣುಮಹಡ್ಡುಗರಳೊಳಆಡತುಕೆಡಕುಗಳ, ಸುಖದುಃಖ- 
ಭಾವಗಳ, ಮಾನವ್ಯದೈವಿಕಾಸುರಿ ತತ್ಪ- 

ದಳ ಪಮಾವೇಶ! ಓ ಅಜ್ಜೇಯ, ವಿಶ್ವರೂಪ 


ಪಾವೆಂ ನಾವು ಕಂಡಂತೆ /5 


ಪಾವೆಂ ವಂಶವೃಕ್ಷ ದ ಪರವಾಗಿ 3 
- ಶ್ರೀನಿವಾಸ ವಿ. ಪಾಡಿಗಾರ 


ಅರ್ಪಣೆ: ಶ್ರೀಕೃಷ್ಣನಿಗೆ 5 
- ಪಾವೆಂ 
ನನ್ನ ತಂದೆ ಪಾವೆಂ 9 


ಎ ರಾಧಾಕೃಷ್ಣ ಆಚಾರ್ಯ 


ನನ್ನ ಸ್ಮೃತಿ ಪಟಲದಲ್ಲಿ ತಂದೆ ಪಾವೆಂ 17 
- ರಮಾನಂದ ಪಾಡಿಗಾರ 


ಮಾವ ಪಾವೆಂ 21 
ದ ವಿಜಯಲಕ್ಷ್ಮಿ ರಮಾನಂದ ಪಾಡಿಗಾರ 


ಮಗಳ ದೃಷ್ಟಿಯಲ್ಲಿ ತಂದೆ 26 
- ಅನಸೂಯ ಆಅ. ಮಾರ್ಕೋಡ 
ನನ್ನ ಬಾಲ್ಯದ ಸವಿನೆನಪುಗಳು 29 
— ಅಹಲ್ಯಾ ಕೃಷ್ಣಮೂರ್ತಿ ರಾವ್‌ 
ವ್ಯಕ್ತಿಯಲ್ಲ, ಶಕ್ತಿ 33 


- ಜೆ. ಕೃಷ್ಣಮೂರ್ತಿ ರಾವ್‌ 


ತಂದೆಯವರು ಮತ್ತು ನಾನು 37 
- ಶ್ರೀನಿವಾಸ ವಿ. ಪಾಡಿಗಾರ 


ಪಾವೆಂ ನಾವು ಕಂಡಂತೆ / 7 


12: 


13. 


EF; 


18. 


19: 


ಅಜ್ಜನ ಮನೆಗೆ ಹೋದಾಗ 
- ಉಪೇಂದ್ರ ಎಂ. ಪಾಡಿಗಾರ 


ಪಾವೆಂ - ಅತ್ತೆ, ಮಾವನವರಿಂದ ಕೇಳಿದಂತೆ 
- ಭವಾನಿ ಶ್ಯಾಮ್‌ ಪಾಡಿಗಾರ 


ಪಾವೆಂ ಬರಹವೇ ಬದುಕು 
ದ ಜ್ಯೋತಿ ವೆಂಕಟಗಿರಿ ಉಪಾಧ್ಯ 


ಹೀಗೂ ಇದ್ದರು ನಮ್ಮಜ್ಜ 
- ಛಾಯ ಕೆ. ಉಪಾಧ್ಯ 


ಪಾವೆಂ ನುಡಿ ಸ್ಮರಣೆ 
- ಚಂದ್ರಕಾಂತ ವಿ. ಆಚಾರ್ಯ 


ಅಜ್ಜನ ಆರೋಹಣ 
- ಮಾಯಾ ಕಿರಣ್‌ 


ಪಾವೆಂ ಅಜ್ಜ ನಾನು ಕಂಡಂತೆ 
- ಮೀರಾ ಗೋಪಿನಾಥ 


ಪಾವೆಂ ಅಜ್ಜ ನನ್ನ ಮನದಲ್ಲಿ ಓ .. ನನ್ನ ಜೀವನ ಪಾಠವಾಗಿ 


- ವೀಣಾ ಅಡಿಗ 


My Hubli Ajja 
— Manjunath Padigar 


ನಾ ಕಂಡ ಅಜ್ಜ 

- ಭಾರತಿ ರಾಘವೇ೦ದ್ರ 

ನನ್ನ ಸ್ಮೃತಿಯಲ್ಲಿ ನನ್ನ ಹುಬ್ಳಿ ಅಜ್ಜ ಪಾವೆಂ 
- ಸುಬ್ರಹ್ಮಣ್ಯ ಜ. ಮಾರ್ಕೋಡ 


ನಾ ಕಂಡ ನನ್ನಜ್ಜ 
- ಕುಮಾರ ಮಾರ್ಕೋ೯ಡ ಪುರಾಣಿಕ 


8 / ಪಾವೆಂ ಸಾವು ಕಂಡಂತೆ 


47 


50 


52 


54 


2] 


59 


62 


64 


68 


70 


74 


76 


ಸನ್ನ ತಂದೆ ಪಾವೆ೦ 


ರಾಧಾಕೃಷ್ಣ ಆಚಾರ್ಯ 


ಸಣಕಲು ಶರೀರ, ಸುಮಾರು ಐದು ಅಡಿ ಆರು ಇಂಚು ಎತ್ತರದ ನಿಲುವು. 
ಕೃಷ್ಣವರ್ಣ, ಕೋಲುಮುಖ, ಕೆದುರು ಕೂದಲು, ದಪ್ಪ ಕನ್ನಡಕದ ಹಿ೦ದೆ 
ಆಳವಾದ ಮೂಗು, ಮುಂದಕ್ಕೆ ಚಾಚಿದ ಗದ್ದ. ಮೇಲ್ಮುಟಿಯನ್ನೂ ಮುಂದೂಡಿ 
ಹೊರಗೆ ಇಣಕಲು ಹಲ್ಲುಗಳು. (ಕೃತಕ ಹಲ್ಲುಗಳನ್ನು ಅಳವಡಿಸಲ್ಪಡುವ ಮುನ್ನ), 
ಉಬ್ಬಿದ್ದ ನರಗಳು, ಉದ್ದದ ಬಿಳಿ ಅಂಗಿತೊಟ್ಟ ಧೋತರಧಾರಿ ವ್ಯಕ್ತಿ ಒಂದು 
ಕೈಯಲ್ಲಿ ಮರದ ಹಿಡಿಯ ಕೊಡೆಯರಳಿಸಿಕೊಂಡು ಇನ್ನೊಂದರಲ್ಲಿ ಯಾವುದೋ 
ಪುಸ್ತಕವನ್ನೋ ಓದುತ್ತಾ ರಸ್ತೆಯಂಚಿನಲ್ಲಿ ಬಾಹ್ಯ ಪ್ರಪಂಚದ ಅರಿವೇ 
ಇಲ್ಲದವರಂತೆ ಬರುತ್ತಿದ್ದಾರೆ. ಸಾಗುತ್ತಿದ್ದಂತೆ ಕೆಲವು ಸಲ ಗಕ್ಕನೆ ನಿಂತು 
ಹುಬ್ಬುಗಂಟ್ಟಿಕ್ಕಿ ಏನ್ನನ್ನೋ ವಿಚಾರ ಮಾಡಿ ಮತ್ತೆ ಮುಂದಡಿಯಿಡುತ್ತಾರೆ. ಇವರೇ 
ಪಾಡಿಗಾರು ವೆಂಕಟರಮಣ ಆಚಾರ್ಯರು. ನನ್ನ ತಂದೆ. 


ಬಾಲ್ಯದಲ್ಲಿ ತಂದೆಯವರ ಬಗ್ಗೆ ಹೆಚ್ಚೇನೂ ನನಗೆ ತಿಳಿದಿರಲಿಲ್ಲ. ತಂದೆ- 
ತಾಯಿ ಹುಬ್ಬಳ್ಳಿಯಲ್ಲಿ ನೆಲಸಿದ್ದರು. ದೂರದ ಉಡುಪಿಯ ಬಳಿಯ ಕಿದಿಯೂರು 
ನಮ್ಮಜ್ಜನ (ತಾಯಿಯ ತಂದೆ) ಮನೆಗೆ ಬಂದುಳಿದು ನನ್ನ ಪ್ರಾಥಮಿಕ 
ವಿಧ್ಯಾಭ್ಯಾಸ ಮಾಡುವಂತಾದ್ದರಿಂದ ಬಾಲ್ಯದಲ್ಲಿ ಹೆತ್ತವರ ಒಡನಾಟದಿಂದ ನಾನು 
ವಂಚಿತನಾಗಿದ್ದೆ. ವರ್ಷಕ್ಕೊಮ್ಮೆಯೋ ಅಥವಾ ಎರಡು ವರ್ಷಕ್ಕೊಮ್ಮೆಯೋ ನನ್ನ 
ತಾಯಿ ಹೆರಿಗೆಗಾಗಿ ತವರಿಗೆ ಬರುತ್ತಿದ್ದರು. ನಮಗೆ ಮಗ್ಗಿ ಕ೦ಠಪಾಠ ಮಾಡಲು 
ಬೆತ್ತಹಿಡಿದು ಕಿರಿ ಕಿರಿ ಮಾಡುತ್ತಿದ್ದ ನನ್ನಮ್ಮ ಮತ್ತು ಅಪ್ಪ ಯಾವಾಗ ಮರಳಿ 
ಹೊರಟುಹೋಗುತ್ತಾರೋ ಎಂದು ಅಜ್ಜನ ಕೊಂಡಾಟದಲ್ಲಿ ಬೆಳೆಯುತ್ತಿದ್ದ ಎಷ್ಟೋ 
ಸಲ ಅನಿಸಿದ್ದುಂಟು. 


1950ರ ದಶಕದ ಪೂರ್ವಾರ್ಧ, ನಮ್ಮಪ್ಪ 'ಕರ್ಮವೀರ ಪತ್ರಿಕೆ'ಯ ಸಹ 
ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿನಗಳು. ನಾವು ಮಕ್ಕಳೆಲ್ಲ ಚಿಕ್ಕವರು 
(ಐದು ಗಂಡು ಮೂರು ಹೆಣ್ಣು. ನಮ್ಮಪ್ಪನ ಸಂಬಳ ಅಷ್ಟಕಷ್ಟೇ. ಹಾಗಾಗಿ 


ಪಾವೆಂ ನಾವು ಕಂಡಂತೆ / 9 


ಮನೆಯ ಖರ್ಚು ನೀಗಿಸಲು ಬೇರೆ ಆದಾಯದ ಮೂಲಗಳನ್ನರಸುವುದು 
ಅವರಿಗೆ ಅನಿವಾರ್ಯವಾಗಿತ್ತು. ಬೆಳಿಗ್ಗೆ ಪತ್ರಿಕಾ ಕಾರ್ಯಾಲಯಕ್ಕೆ ತೆರಳುವ 
ಮುಂಚೆ ಹಾಗೂ ಕಾರ್ಯಾಲಯದ ಕೆಲಸದ ಬಳಿಕ ಸಂಜೆಗೆ ಹುಬ್ಬಳ್ಳಿಯ ಎರಡು 
ಹೋಟೆಲ್‌ಗಳಲ್ಲಿ ಲೆಖ್ಲಪತ್ರ ಬರೆಯುವುದು ಮಾಡಿ ಶಾಖಾಯ-ಲವಣಾಯ 
ಅಲ್ಪಸ್ವಲ್ಪ ಸಂಪಾದನೆಯಾಗುತ್ತಿತ್ತು. ಕೆಲ ದಿನಗಳಲ್ಲಂತೂ "ಸಂಯುಕ್ತ ಕರ್ನಾಟಕ' 
ಕಚೇರಿಯಿಂದ ಮನೆಗೆ ಮರಳುವಾಗ ಮಧ್ಯರಾತ್ತಿ ದಾಟಿದ್ದು ಉಂಟು. 
ದುಡಿಮೆಯಿಂದ ಬಂದ ಸಣಕಲು ಸಂಬಳದ ಹೊರತಾಗಿ ಬೇರಾವ ಆರ್ಥಿಕ 
ಆಧಾರವೂ ನಮ್ಮ ಕುಟುಂಬಕ್ಕಿರಲಿಲ್ಲ. 


ಅಧ್ಯಯನಶೀಲತೆ 


ನಮ್ಮ ತಂದೆಯವರ ಅಧ್ಯಯನಶೀಲತೆ ಬೆರಗುಗೊಳಿಸುವಂಥದು. ಕುಳಿತಾಗ, 
ನಡೆವಾಗ, ಉಣ್ಣುವಾಗ, ಎಲ್ಲೇ ಇರಲಿ ಅವರ ಕೈಯಲ್ಲಿ ಒಂದು ಪುಸ್ತಕವೋ, 
ಪತ್ರಿಕೆಯೋ ತಪ್ಪಿದ್ದಲ್ಲ. ಸಾಹಿತ್ಯ ಸಂಗೀತ, ಗಣಿತ, ವಿಜ್ಞಾನ, ವ್ಯಾಕರಣ, 
ಭಾಷಾಶಾಸ್ತ್ರ ತತ್ವಶಾಸ್ತ್ರ , ವೈದ್ಯಕೀಯ, ರಾಜಕೀಯ ಹೀಗೆ ವಿಷಯ ಏನೇ ಇರಲಿ 
ಅವರ ಕುತೂಹಲದ ಕೆಗೆ ಹೊರತಾಗಿರಲಿಲ್ಲ. ಅವರು ಸ್ವಪ್ರಯತ್ನದಿಂದ ಕಲಿತ 
ಭಾಷೆಗಳು ಅನೇಕ. ದೇಶ ಎದೇಶಗಳ ವೈವಿಧ್ಯಮಯ ಅಂಗ್ಲ ಪ ಪತ್ರಿಕೆಗಳು ಅಲ್ಲದೆ 
ಹಿಂದಿ, ಮರಾಠಿ, ಬಂಗಾಲಿ, ga ಆಫೀಸಿನಿಂದ ಹಿಂತಿರುಗುವಾಗ 
ಅವರ ಜೋಳಿಗೆಯಲ್ಲಿರುತ್ತಿದ್ದವು. ನಾನು ಇದನ್ನೆಲ್ಲ ಮಗುಚಿಹಾಕಿ ಓದಲು 
ಪ್ರಯತ್ನ ಮಾಡುವುದಕ್ಕಿಂತಲೂ ಅವುಗಳಲ್ಲಿನ ವರ್ಣಮಯ ಚಿತ್ರಗಳನ್ನು ನೋಡಿ 
ಆನಂದಿಸುತ್ತಿದ್ದೆ. ಒಂದು ರೀತಿಯಿಂದ ಇದು ನನ್ನಲ್ಲಿ ಬೇರೆ ಬೇರೆ ವಿಷಯಗಳ 
ಬಗ್ಗೆ ಸದಭಿರುಚಿಯನ್ನು ಮೈಗೂಡಿಸಿಕೊಳ್ಳಲು ಸಹಕಾರಿಯಾಯಿತೆಂದು 
ಧಾರಾಳವಾಗಿ ಹೇಳಬಲ್ಲೆ. ತಂದೆಯವರ ಓದಿನ ಆಳ ಮತ್ತು ಹರವು ಎಷ್ಟಿತ್ತೆಂದು 
ಅವರನ್ನು ಬಲ್ಲವರೆಲ್ಲ ನಡೆದಾಡುವ ವಿಶ್ವಕೋಶ ಎಂದೇ ತಿಳಿದಿದ್ದರು. ಯಾವನೇ 
ವಿದ್ವಾಂಸ ಸನೊಡನೆ Yas ಸ್ಪಾ ದಿ ವ್ಯವಹರಿಸುವಷ್ಟು ವಿದ್ವತ್ತು ವಿಷಯ 
ಸಂಗ್ರಹ ಅವರ ಮಸ್ಕಿಷ್ಠದಲ್ಲಿತ್ತು. ಆದರೆ ಒಣಹರಟೆಯಲ್ಲಿ. ಅವರಿಗೆ ಕಿಂಚಿತ್ತೂ 
ಆಸಕ್ತಿಯಿರಲಿಲ್ಲ. ಲಾಂಗೂಲಾಚಾರ್ಯ ಎಂಬ ಅಂಕಿತದಲ್ಲಿ 
ಪುಂಖಾನುಪುಂಖವಾಗಿ ಬರೆದು ಪ್ರಕಟಿಸಿದ ಹರಟೆಗಳು ಒಣ ಹರಟೆ ಅಥವಾ 
ತಲೆಹರಟೆಗಳಲ್ಲವೇ ಅಲ್ಲ ಎಂಬುದನ್ನು ಅವುಗಳನ್ನು ಓದಿದವರೆಲ್ಲ ಬಲ್ಲರು. 


ಕರ್ತವ್ಯಪಜ್ಠೆ 
ಇ 

ನನ್ನಪ್ಪನಲ್ಲಿ ನಾ ಕಂಡ ಮತ್ತೊಂದು ಗುಣವಿಶೇಷವೆಂದರೆ ಅವರ ಆಗಿನ 
ಕರ್ತವ್ಯಪ್ರಜ್ಞೆ ಮತ್ತು ಕಾರ್ಯತತ್ಪರತೆ. ಕ್ಲುಪ್ತ ಸಮಯಕ್ಕೆ ಕಾರ್ಯಾಲಯಕ್ಕೆ ಬಂದು 


10 / ಪಾವೆಂ ನಾವು ಕಂಡಂತೆ 


ಕುರ್ಚಿಯ ಮೇಲೆ ಒಂದು ಕಾಲನ್ನು ಮಡಚಿಟ್ಟು ಇನ್ನೊಂದನ್ನು ಕೆಳಗೆ ಇಳಿಬಿಟ್ಟು 
ಕುಳಿತು ಮೇಜಿನ ಮೇಲೆ ಹರಡಿದ ರಾಶಿ ರಾಶಿ ಹೊತ್ತಿಗೆಗಳನ್ನೋ, ನಾನಾ 
ಭಾಷೆಗಳ ನಿಯತ ಕಾಲಿಕೆಗಳನ್ನೋ ಓದುತ್ತ ಟಿಪ್ಪಣಿ ಮಾಡಿಕೊಳ್ಳುತ್ತಾ ಇಲ್ಲವೇ 
ಬೇರೆಯವರು ಬರೆದು ಕಳುಹಿಸಿದ್ದ ಲೇಖನಗಳನ್ನು ತಿದ್ದಿ-ತೀಡಿ ಮುದ್ರಣಕ್ಕೆ 
ಅಣಿಗೊಳಿಸುವುದರಲ್ಲಿ ಅವರು ಎಷ್ಟು ತಲ್ಲೀನರಾಗುತ್ತಿದ್ದರೆ೦ದರೆ, ಯಾರು 
ಬಂದರು ಯಾರು ಹೋದರು ಎಂಬ ಪರಿವೆ ಅವರಿಗಿರುತ್ತಿರಲಿಲ್ಲ. ಒಂದು ಸಲ 
ಉಡುಪಿಯಿಂದ ಹುಬ್ಬಳ್ಳಿಗೆ ಆಗಮಿಸಿದ್ದ ಮಣಿಪಾಲದ ಸುಪಸಿದ್ದ ಡಾ. ಟಿ.ಎಂ.ಎ. 
ಪೈಗಳು 'ಸ೦ಯುಕ್ತ ಕರ್ನಾಟಕ' ಕಾರ್ಯಾಲಯಕ್ಕೆ ಭೇಟಿ ನೀಡಿದಾಗ ನಮ್ಮ 
ತಂದೆಯವರ ಮುಂದೆ ಆಸೀನರಾಗಿ ಅರ್ಧಗಂಟೆಯಾದರೂ ಅವರ 
ಆಗಮನವನ್ನು ಗಮನಿಸಲಾರದಷ್ಟು ಕೆಲಸದ ಗುಂಗಿನಲ್ಲಿದ್ದರಂತೆ ನಮ್ಮ ಅಪ್ಪ 


ನಮ್ಮ ತಂದೆಯವರ ಆರೋಗ್ಯ ಯಾವಾಗಲೂ ಅಷ್ಟಕಪ್ಪೆ ಆದರೂ ಅವರು 
ತನ್ನ ಅನಾರೋಗ್ಯದ ನೆಪವೊಡ್ಡಿ ಕೆಲಸಕ್ಕೆ ಗೈರುಹಾಜರಾಗುತ್ತಿದ್ದದ್ದು ಅನಿವಾರ್ಯ 
ಪ್ರಸಂಗಗಳಲ್ಲಿ ಮಾತ್ರ ಮಾತ್ರೆಗಳನ್ನು ನುಂಗಿಕೊಂಡು ಸದಾ ಕೆಲಸದಲ್ಲಿ ತಮ್ಮನ್ನು 
ತೊಡಗಿಸಿಕೊಳ್ಳುತ್ತಿದ್ದುದ್ದೇ ಜಾಸ್ತಿ. ಒಮ್ಮೆ ತೀವ್ರ ಅನಾರೋಗ್ಯದ ನಿಮಿತ್ತ 
ನಿರಂತರವಾಗಿ ಆಫೀಸಿಗೆ ಹೋಗುವುದು ದುಸ್ತರವಾದಾಗ ಅಂದು ಲೋಕ ಶಿಕ್ಷಣ 
ಟ್ರಸ್ಟ್‌ ಪತ್ರಿಕಾ ಸಮೂಹಗಳ ಪ್ರಧಾನ ಸಂಪಾದಕರಾಗಿದ್ದ ಶ್ರೀ ಮೊಹರೆ 
ಹನುಮಂತರಾಯರಿಗೆ ತನ್ನಿಂದ ಕಾಂರ್ಕಾಲಯದ ಕೆಲಸಗಳಿಗೆ 
ವ್ಯತ್ಯಯವುಂಟಾಗುತ್ತಿರುವುದರಿಂದ ತನ್ನನ್ನು ಕೆಲಸದಿಂದ ಬಿಡುಗಡೆ 
ಮಾಡಬೇಕೆಂದು ಬರೆದುಕೊಂಡಿದ್ದರು. ಆದರೆ ತಂದೆಯವರ ಕರ್ತವ್ಯನಿಷ್ಠೆಯ 
ಬಗ್ಗೆ ಭರವಸೆಯಿದ್ದ ಆ ಮಹಾನುಭಾವ ನಿನಗೆ ಆಫೀಸಿಗೆ ಬರಲು 
ತೊಂದರೆಯಾಗುವುದಾದರೆ ಚಿಂತಿಲ್ಲ; ಮನೆಯಲ್ಲೇ ಕುಳಿತು ನಿನ್ನ ಕೆಲಸ 
ಮುಂದುವರಿಸಪ್ಪಾ ಎಂದು ರಾಜೀನಾಮೆ ಪತ್ರವನ್ನು ಮರಳಿಸಿದ್ದರು. 


“ಕಸ್ತೂರಿ'ಯ ಕಂಪು 


ಮುಂದೆ ಕಸ್ತೂರಿ ಮಾಸಪತ್ರಿಕೆ (ಡೈಜೆಸ್ಟ್‌) ಯನ್ನು ಪ್ರಾರಂಭಿಸಲು 
ನಿರ್ಧರಿಸಿದಾಗ ಅದರ ಸಂಪಾದಕತ್ವದ ಪೂರ್ಣ ಜವಾಬ್ದಾರಿಯನ್ನು ನಮ್ಮ 
ತಂದೆಯವರಿಗೆ ಹೊರಿಸಲಾಯ್ತು. ಮುಂದಿನದ್ದು ಇತಿಹಾಸ. ಕನ್ನಡ 
ಪತ್ರಿಕೋದ್ಯಮಕ್ಕೆ ಹೊಸದೊಂದು ಆಯಾಮವನ್ನು ಸೃಷಿಸಿದ ಈ ಪತ್ರಿಕೆಯ 
ಪ್ರಾರಂಭಿಕ ವರ್ಷಗಳಲ್ಲಿ ಅದರ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ತಂದೆ 
ಭಗೀರಥ ಪ್ರಯತ್ನ ಮಾಡಿದರು. ಸುಮಾರು ಮೂರು ತಿಂಗಳುಗಳಿಗೆ 
ಸಾಕಾಗುವಷ್ಟು ಲೇಖನಗಳನ್ನು ಮೊದಲೇ ಸಿದ್ಧಪಡಿಸಿಕೊಂಡು, ಸದಾ ಹೊಸ 


ಪಾವೆಂ ನಾವು ಕಂಡಂತೆ / 11 


ಹೊಸ ವಿಷಯಗಳನ್ನು ಕುರಿತ ಲೇಖನಗಳನ್ನು ಬಲ್ಲವರಿಂದ ಬರೆಸಿ, ಸ್ವತಃ 
ಬರೆದು ಕಸ್ತೂರಿಯ ಕಂಪು ಕರ್ನಾಟಕದಲ್ಲಪ್ಪೇ ಅಲ್ಲ. ಬೇರೆಡೆಗೂ ಹಬ್ಬುವಂತೆ 
ಮಾಡುವುದರಲ್ಲಿ ನಮ್ಮ ತಂದೆ ತೋರಿದ ಉತ್ಸಾಹ ಮಾಡಿದ ತ್ಯಾಗ ನಮಗೇ 
ಗೊತ್ತು. ವಿದ್ವತ್ತುಳ್ಳ ಆದರೆ ಸೋಮಾರಿಗಳಾದ ಅನೇಕ ಪ್ರತಿಭಾವಂತರನ್ನು 
ನಕ್ಷತ್ರಿಕನಂತೆ ಬೆನ್ನುಹತ್ತಿ ಅವರಿಂದ ಲೇಖನಗಳನ್ನು ಬರೆಸುತ್ತಿದ್ದರು. 
ಉದಯೋನ್ಮುಖ ಬರಹಗಾರರನ್ನು ಗುರುತಿಸಿ ಹುರಿದುಂಬಿಸಿ ಅವರಿಂದ 
ಬರೆಯಲ್ಪಟ್ಟ ಲೇಖನಗಳನ್ನು ಒರೆಗೆ ಹಚ್ಚಿ ತಿದ್ದಿ-ತೀಡಿ ಮಾರ್ಗದರ್ಶನ ಮಾಡಿ 
ಪಳಗಿಸುತ್ತಿದ್ದರು. ಈಗ ಖ್ಯಾತನಾಮರಾಗಿರುವ ಹಲವಾರು ಸಂಪಾದಕರು, 
ಲೇಖಕರು, ಸಾಹಿತಿಗಳು ನಮ್ಮಪ್ಪನನ್ನು ಗುರುವೆಂದು ಗೌರವಿಸಿ ಹಾಡಿ 
ಹೊಗಳುತ್ತಿದ್ದುದನ್ನು ನಾನು ಹೆಮ್ಮೆಯಿಂದ ಕೇಳುತ್ತಿದ್ದೆ. 


ಒಬ್ಬ ಸಮರ್ಥ ಪತ್ರಿಕಾ ಸಂಪಾದಕನ ಅಭಿಮಾನಿ ಬಳಗ ಅದೆಷ್ಟು 
ವಸ್ತಾರವಾಗಿರುತ್ತದೆಂದು ನಮ್ಮ ತಂದೆ ತೀರಿಕೊಂಡ ನಂತರ ಅವರ 
ಪತ್ರವ್ಯವಹಾರಗಳ ಕಟ್ಟನ್ನು ಬಿಚ್ಚಿದಾಗಲೇ ನನಗೆ ಅರಿವಾದದ್ದು ದೇಶದ ಮೂಲೆ 
ಮೂಲೆಗಳಿಂದ ಅಷ್ಟೇ ಅಲ್ಲದೆ ಹೊರದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು, 
ಮುದುಕರು, ಮಹಿಳೆಯರು, ಯುವಕರು, ಮಕ್ಕಳು ಎಲ್ಲರೂ ಅವರಿಗೆ ಬರೆದ 
ಮೆಚ್ಚುಗೆ ಪತ್ರಗಳು, ತಮ್ಮ ಸಂಶಯ ನಿವಾರಣೆಗಾಗಿ ಬರೆದ ಓಲೆಗಳು, ವೈಯಕ್ತಿಕ 
ಸಮಸ್ಯೆಗಳಿಗೆ ಪರಿಹಾರ ಬಯಸುವ ಕಾಗದಗಳು ಹೀಗೆ ಹತ್ತುಹಲವು ತರಹದ 
ಪತ್ರ ಸಂಕುಲವನ್ನು ನೋಡಿ ನಾನು ಬೆರಗಾಗಿದ್ದೇನೆ. ಕೊಲ್ಲಿ ರಾಷ್ಟವೊ೦ದರಲ್ಲಿ 
ನೆಲೆಸಿದ ಇ೦ಜಿನಿಯರ್‌ ಒಬ್ಬರು ಚಿಕ್ಕಂದಿನಿಂದಲೂ ತಾವು ಪಾವೆ೦ ಅವರ 
ಅಭಿಮಾನಿ ಓದುಗರೆಂದೂ, ಕೆಲವು ವಿಷಯಗಳನ್ನು ಕುರಿತು ಅವರೊಡನೆ 
ಸಂಪರ್ಕಿಸಬೇಕೆಂದು ಬಯಸಿದ್ದರು. ಧೈರ್ಯಸಾಲದೇ ತೆಪಗಿದ್ದರೆಂದೂ ತಿಳಿ! 
ಆದರೆ ಈಗ ನಿವೃತ್ತರಾಗುವ ಸಂದರ್ಭದಲ್ಲಿ ತನ್ನ ಬಹುದಿನದ ಅಪೇಕ್ಷೆಯನ್ನು 
ಅದುಮಿತ್ತುಕೊಳ್ಳಲಾರದೇ ಪತ್ರ ಬರೆಯುವ ಸಾಹಸ ಮಾಡುತ್ತಿದ್ದೇನೆಂದು 
ಬರೆದುಕೊಂಡಿದ್ದರು. ಇನ್ನೊಬ್ಬ ಬಾಲಕ ಸಂಬಂಧಿಕರ ಮದುವೆಗೆಂದು ಹುಬ್ಬಳ್ಳಿಗೆ 
ಬಂದವನು ಕಸ್ತೂರಿ ಸಂಪಾದಕರನ್ನು ಕಾಣಲೇಬೇಕೆಂದು ತನ್ನ ತಾಯಿಗೆ 
ದುಂಬಾಲು ಬಿದ್ದು ನಮ್ಮ ಮನೆಗೆ ಎಳದು ತಂದಿದ್ದ. 


ಪಾವೆಂ ಓದು ಬರಹದ ಆಳ-ಅಗಲಗಳನ್ನು ಅನುಭವಿಸಿದವರು. ಅವರೊಬ್ಬ 
ಸ್ನಾತಕೋತ್ತರ ಉದ್ದಾಮ ಪಂಡಿತನೆಂದೇ ಅನೇಕರು ಭಾವಿಸಿದ್ದರು. ಕೆಲವರಂತೂ 
ಅವರನ್ನು “ಡಾ. ಪಾ. ವೆಂ. ಆಚಾರ್ಯ” ಎಂದು ಕರೆದು ಡಾಕ್ಟರೇಟ್‌ 
ಪದವಿಯನ್ನೂ ಅವರಿಗೆ ದಯಪಾಲಿಸಿದ್ದರು! ಆದರೆ ವಾಸ್ತವಿಕವಾಗಿ ಅವರ 


12 / ಪಾವೆಂ ನಾವು ಕಂಡಂತೆ 


ಔಪಚಾರಿಕ ಓದು ಮೆಟ್ರಿಕ್‌ ಪರೀಕ್ಷೆಗೆ ಸೀಮಿತವಾಗಿತ್ತು. ಅವರ ಬಹುಪಾಲು 
ವಿದ್ವತ್‌ ಮತ್ತು ವಿಷಯ ಸಂಗ್ರಹ ಸ್ವಯಾರ್ಜಿತವಾಗಿತ್ತು ಆದರೂ 
ನನಗನಿಸುವಂತೆ ವಿಶ್ವವಿದ್ಯಾಲಯದ ವಿದ್ಯುಕ್ತ ಪದವಿಯೊಂದನ್ನು ಪಡೆಯಲಾಗದೇ 
ಹೋದದ್ದಕ್ಕೆ ಅವರ ಮನಸ್ಸಿನಾಳದಲ್ಲೆಲೋ ಒಂದು ತರಹ ಅಳುಕೋ ಕೊರಗೋ 
ಇದ್ದಿರಬೇಕು. ಇಂಥ ಪದವಿಯನ್ನು ಹೊತ್ತ ಅದೃಷ್ಟವಂತರ ಬಗ್ಗೆ ಅವರಿಗೆ 
ಭಯಮಿಶ್ರಿತ ಗೌರವವಿತ್ತು. 


ಸಂಪಾದಕ ವೃತ್ತಿಯ ಕಾರ್ಯಬಾಹುಳ್ಳ ಮತ್ತು ಉಳಿದ ಅಷ್ಟಿಷ್ಟು ಮಿಗತೆ 
ಸಮಯದಲ್ಲಿ ಎಂಟು ಮಕ್ಕಳ ದೊಡ್ಡ ಸಂಸಾರ ನೌಕೆಯನ್ನು ಮುನ್ನಡೆಸಲು 
ಬೇಕಾದ ವೆಚ್ಚವನ್ನು ಸರಿದೂಗಿಸಲು ಇನ್ನಿತರ ಕೈಂಕರ್ಯಗಳಿಂದಾಗಿ ತನ್ನ 
ಮನೆಯ ದೈನಂದಿನ ಆಗುಹೋಗುಗಳ ಬಗ್ಗೆ ಅಷ್ಟಾಗಿ ಗಮನಹರಿಸುವುದು 
ಅಪ್ಪನಿಗೆ ಸಾಧ್ಯವಾಗಲಿಲ್ಲ. ಅದರಲ್ಲೂ ತನ್ನ ಮಕ್ಕಳ ವಿದ್ಯಾರ್ಜನೆಯ ದಿಶೆ ಮತ್ತು 
ಪ್ರಗತಿಯತ್ತ ಹೆಚ್ಚಿನ ಲಕ್ಷ್ಮವಿರಿಸಲು ಕಷ್ಟವಾಯಿತು. ನನಗೆ ಈಗ ಅನಿಸುತ್ತೆ; 
ನಮ್ಮೊಡನೆ ಅವರು ಆಗ ಸ್ವಲ್ಪ ಕಠೋರವಾಗಿ ದಂಡೋಪಾಯಗಳನ್ನು 
ಬಳಸಿಯಾದರೂ ವ್ಯವಹರಿಸಿದ್ದರೆ, ನಮಗೆ ಈಗ ಇರುವುದಕ್ಕಿಂತ ಹೆಚ್ಚಿನ 
ಪಾಂಡಿತ್ಯ, ಪ್ರೌಢಿಮೆ, ಸಾಹಿತ್ಯಾಭಿರುಚಿ ಮುಂತಾದವನ್ನು ಮೈಗೂಡಿಸಿಕೊಳ್ಳಲು 
ಸಾಧ್ಯವಾಗುತ್ತಿತ್ತೋ ಏನೋ. ಆದರೆ ಇದು ಮಾತ್ರ ಸತ್ಯ; ನಮ್ಮಪ್ಪ ಮಕ್ಕಳ ಮೇಲೆ 
ಎಂದೂ ಬಲವಂತದ ಮಾಘಸ್ನಾನ ಮಾಡಿಸಲು ಬಯಸಲಿಲ್ಲ ನಾವು Es 
ಆಯ್ಕೆ ಮಾಡಿದ ವಿಷಯ ವಿಶೇಷಗಳು, ಕೇಳಬಯಸಿದ ಸಂಗೀತ, 
ತೊಡಬಯಸಿದ ಬಟ್ಟೆಬರೆಗಳು, ತಿನ್ನಬಯಸಿದ ತಿಂಡಿಗಳು, ಅನುಸರಿಸಲೆತ್ಲಿಸಿದ 
ಧಾರ್ಮಿಕ ವಿಧಿ-ವಿಧಾನಗಳು ಯಾವುದರಲ್ಲೂ ತಮ್ಮ ಮೂಗು ತೂರಿಸಲು 
ಪ್ರಯತ್ನಿಸಲಿಲ್ಲ. ಆದರೆ ಸೂಚ್ಯವಾಗಿ ತಮ್ಮ ಜವಾಬ್ದಾರಿಗಳು, ನಾವು 
ರೂಢಿಸಿಕೊಳ್ಳಬೇಕಾದ ಮೌಲ್ಯಾದರ್ಶಗಳು, “ಗೌರವಿಸಬೇಕಾದ ವ್ಯಕ್ತಿಗಳು 
ಮುಂತಾದವುಗಳ ಬಗ್ಗೆ ಡಮ! ಫೇತಕಿದರು: ನನಗಿನ್ನೂ ನೆನಪಿದೆ. 
ಚಿಕ್ಕಂದಿನಲ್ಲಿ ಮನೆಗೆ ಚಿಣಾದ ಜೀನಸುಗಳನ್ನು ಸಂಯುಕ್ತ ಜಾ ಸಿಬ್ಬಂದಿ 
ಕಾಗಿ ಮಳಿಗೆಯಿಂದ ತಿಂಗಳಿಗೊಮ್ಮೆ ಜಾತಃ ಹೊತ್ತು ತರಬೇಕಾಗಿತ್ತು. 
ಸ್ಥಿತಿವಂತರ ಮಕ್ಕಳು ಇಂಥ ಕೂಲಿ ಕಪ ಮಾಡದೆ ಸುಖಿಸುತ್ತಿರುವುದನ್ನು 
ಕಂಡಿದ್ದ ನಾನು ನನ್ನ ಹಣೆಬರಹದ ಬಗ್ಗೆ ಮುನಿಸಿಕೊಂಡು ಬುಸುಗುಡುತ್ತಿದ್ದ. 
ಆಗ, ತಾನೇ ಸಾಕಷ್ಟು ಸಾಮಾನು ಚೀಲಗಳನ್ನು ಕೈಯಲ್ಲಿ ಹಿಡಿದು ಬರುತ್ತಿದ್ದ 
ನಮ್ಮಪ್ಪ ಹೇಳಿದ್ದರು: "ನಾವೇ ತಿನ್ನುವ, ಬಳಸುವ ವಸ್ತುಗಳನ್ನು ನಾವೇ ಹೊತ್ತು 
ತಂದರೆ ಅದರಲ್ಲಿ ನಾಚಿಕೆಪಟ್ಟುಕೊಳ್ಳುವುದೇನಿದೆ?' 


ಪಾವೆಂ ನಾವು ಕಂಡಂತೆ / 13 


ಒಮ್ಮೆ ತಾವು ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದಾಗ ನಮ್ಮನ್ನು ಎದುರಿ] 
ಕುಳ್ಳಿರಿಸಿಕೊಂಡು ಕಾಳಿದಾಸನ ಇಡೀ ರಘುವಂಶ ಕಾವ್ಯವನ್ನು ಓದಿ ವಿವರಿಸಿದ್ದ 
ಮರೆಯಲಾಗದ ಅನುಭವ. ಎಷ್ಟೋ ಸಲ ಅವರು ಉಲ್ಬಣಿಸಿದ ಉಬಸ 
ಯಾತನೆಯನ್ನು ಮರೆಯುವುದಕ್ಕೋಸ್ಕರ ಸಂಸ್ಕೃತ ಸುಭಾಷಿತಗಳನ್ನು ಎತ್ತರ] 
ಧ್ವನಿಯಲ್ಲಿ ಪಠಿಸುವುದೋ ಇಲ್ಲವೇ. ಶಾಸ್ತ್ರೀಯ ಸಂಗೀತದ ಯಾವುದೆ 
ರಾಗವನ್ನು ಆಲಾಪಿಸುವುದೋ ಮಾಡುತ್ತಿದ್ದರು. (ಸಂಗೀತಾರಾಧನೆ] 
ಹೇಳಿಮಾಡಿಸಿದ ಸ್ವರವೇನೂ ಅವರದ್ದಲ್ಲ ಎಂಬ ಮಾತು ಬೇರೆ). ನಷೆ 
ತಂಗಿಯಂದಿರಿಗೆ ಅಲ್ಲ ಸ್ವಲ್ಪ ಸಂಗೀತಾಭಿರುಚಿಯನ್ನು ಹುಟ್ಟಿಸುವಳ್ಕಿ 
ತಂದೆಯವರು ಸಾಕಷ್ಟು ಮುತುವರ್ಜಿ ವಹಿಸಿದ್ದರು. ಸಂಗೀತಶಾಸ್ತ್ರದ ಎಎ 
ಮುಖಗಳನ್ನು ಕುರಿತು ಗಹನವಾದ ತಿಳುವಳಿಕೆ ಅವರಲ್ಲಿತ್ತೆಂದು ತಂದಿದ್ದೇನೆ 
ಯಾಕೆಂದರೆ, ಸಂಗೀತ ವಿದ್ವಾಂಸ ಪ್ರೊ. ಎಂ. ರಾಜಗೋಪಾಲಚಾರ್ಯ, >| 
ವಿದ್ಯಾಭೂಷಣರು ಬ್‌ ರ್‌ ಸಂಗೀತದ ಸೂಕ್ಷ್ಮ ವಿಚಾರಗಳಿ] 
ಸಂಬಂಧಿಸಿದಂತೆ ಸುಧೀರ್ಪ ಸಮಾಲೋಚನೆಯಲ್ಲಿ ಇನ ತೊಡಗಿದ್ದನಸ್ಸೆ 
ನಾನು ಬಲ್ಲೆ. ಗಾಯನಗಂಗೆ ಗಂಗೂಬಾಯಿ ಹಾನಗಲ್ಲರಂತೂ ಹುಬ್ಬಳ್ಳಿಯ: 
ನಮ್ಮ ನೆರೆಕೆರೆಯವರೇ ಅದ್ದರಿಂದ ನಮ್ಮ ತಂದೆಯವರನ್ನು ಹತಿರದಿಂದಲೆ| 
ಬಲ್ಲವರಾಗಿದ್ದರು. | 


| 
| 


ಸಂಪರ್ಕ ಸಂಬಂಧಗಳು ಚಿಕ್ಕಂದಿನಿ೦ದಲೂ ನಿಕಟವಾಗಿಯೇ ಇತ್ತು. ಆದಕ್ಕೆ 
ಅವರ ಮೂಲಭೂತ ಪ್ರವೃತ್ತಿಯಾದ ವೈಚಾರಿಕತೆಯನ್ನು ಹತ್ತಿಕ್ಕುವಷ್ಟರ ಮಟ್ಟ 
ಧಾರ್ಮಿಕ ಸಂಪ್ರದಾಯಗಳನ್ನು "ಇದಮಿತ್ಥಂ" ಎಂದು ಅವರು ಎಂದು] 
ಬಗೆಯಲಿಲ್ಲ. ಪೂಜೆ-ಪುನಸ್ಕಾರಗಳು. ಶ್ರಾದ್ಧಾದಿ ಕರ್ಮಗಳು, ಉಪಾಸನೆಗಳು]। 
ಆರಾಧನೆಗಳು, ಸಂತರ್ಪಣೆಗಳು ಇವೆಲ್ಲ ನಮ್ಮ ಮನೆಯಲ್ಲಿ ಸಹಜ. ನಮ್ನ 
ಮನೆಯಲ್ಲಿ ನಡೆಯುತ್ತಿದ್ದ ಹೆಚ್ಚು ಧಾರ್ಮಿಕ ಆಚರಣೆಗಳು ತುಸು ಕರ್ಮಥಳಾಡ್ಕೆ 
ನಮ್ಮ ತಾಯಿಯನ್ನು ಸಂತಸಪಡಿಸಲೋಸುಗವೇ ನಡೆಸಲಾಗುತ್ತಿತ್ತೆಂದಚ್ಛಿ 
ತಪ್ಪಾಗಲಾರದು. ನಮ್ಮಪ್ಪ ವೇದೋಪನಿಷತ್ತು ಮುಂತಾದವನ್ನು ಆಮೂಲಾಗ್ಯಿ 
ಜಾಲಾಡಿ ಅರಗಿಸಿಕೊಂಡಿರುವಾಗ ಪೌರೋಹಿತ್ಯ ಮಾಡಲು ನಮ್ಮ ಮನೆಗ್ನ 
ಬರುವವರು ಸ್ವಲ್ಪ ಧೈರ್ಯ ಮಾಡಿಯೇ ಬರಬೇಕಾಗಿತ್ತು. | 


ಪಾವೆ೦ ಕನ್ನಡ ಸಾರಸ್ಪತಲೋಕಕ್ಕೆ ಹರಟೆಗಾರರಾಗಿ ಹಾಗೂ ಕವಿಯಾ? 
ಪರಿಚಿತರಾಗಿದ್ದರೂ ಅವರ ನಿಜವಾದ ಆಸಕ್ತಿ ಇದ್ದದ್ದು ಗಂಭೀರ ವಾಜ್ಕಯ 
ತತ್ವಜ್ಞಾನ, ವಿಜ್ಞಾನ, ಗಣಿತ, ವ್ಯಾಕರಣ, ಕಾವ್ಯ ಮೀಮಾಂಸೆ, ವಿಮರ್ಶೆ 


14 / ಪಾವೆಂ ನಾವು ಕಂಡಂತೆ 


ಸಂಶೋಧನಾತ್ಮಕ ಬರವಣಿಗೆಗಳು ಹಾಗೂ ಇನ್ನೂ ಮುಂತಾದ ವಿಷಯಗಳಲ್ಲಿ. 
ಆದ್ದರಿಂದ ಬೇ೦ದ್ರೆಯವರಿಗಿ೦ತ ಶಂಬಾ ಅವರು ಹೆಚ್ಚು ಹತ್ತಿರದವರಾದರು. ನಿಜ 
ಹೇಳಬೇಕೆಂದರೆ ಕಸ್ತೂರಿಯಲ್ಲಿ ಪ್ರಕಟವಾದ ಹೆಚ್ಚಿನ ವೈಜ್ಞಾನಿಕ, ವೈದ್ಯಕೀಯ, 
ಸಾಮಾಜಿಕ ಮತ್ತು ರಾಜಕೀಯ ಲೇಖನಗಳು ಅವರ ಲೇಖನಿಯಿಂದಲೇ 
ಮೂಡಿಬಂದವು. ಹಾಗೆಂದು ಕಥೆ-ಕಾದಂಬರಿಗಳಲ್ಲಿ ಅವರಿಗೆ ಒಲವು 
ಇರಲಿಲ್ಲವೆಂದಲ್ಲ. (ಅವರು ಕೊನೆಯ ಬಾರಿಗೆ ಆಸ್ಪತ್ರೆಗೆ ಸೇರುವ ಮುಂಚೆ ಅವರ 
ಕೈಯಲ್ಲಿ ಇದ್ದುದು ಭೈರಪ್ಪನವರ ಒಂದು ಕಾದಂಬರಿ). 


ಅಂತಿಮ ದಿನಗಳು 


1975 ಅಕ್ಟೋಬರ ತಿಂಗಳು ಪತ್ರಿಕಾ ಕಛೇರಿಯಲ್ಲಿ ಕಾರ್ಯೋನ್ಮುಖ- 
ರಾಗಿದ್ದಾಗಲೇ ತಂದೆಯವರಿಗೆ ರಕ್ತವಾಂತಿಯಾಗಿ ಅಲ್ಲಿಂದಲೇ ನೇರವಾಗಿ ಹುಬ್ಬಳ್ಳಿ 
ಕೆಎಂಸಿ ಆಸ್ಪತ್ರೆಗೆ ಸೇರಿಸಲ್ಪಟ್ಟ ಸುದ್ದಿ ಬಂತು. ಕಾರಣ ಜಠರದ ಅಲ್ಲರ್‌ 
ಉಲ್ಬಣಿಸಿದ್ದರಿ೦ದ ಎಂದು ತೀರ್ಮಾನವಾಯ್ತು. ಬಾಟ್ಲಿಗಟ್ಟಲೆ ರಕ್ತ ಅವರಿಗೆ 
ಕೊಡಬೇಕಾಗಿ ಬಂತು. ಶಸ ಸಕ್ತಿಯೆ ಅನಿವಾರ್ಯವಾಯಿತು. "ಸ್ವತಃ ಡಾಕ್ಟರುಗಳೇ 
ಅವರಿಗೆ ರಕ್ತದಾನ ಮಾಜ್‌ ಮುಂದಾದರು. ಕೃಶಕಾಯರಾದ ನಮ್ಮಪ್ಪನನ್ನು 
ಶಸ್ತ್ರಕ್ರಿಯೆಗಾಗಿ ಅಪರೇಷನ್‌ ಥಿಯೇಟರ್‌ನ ಒಳಗೆ ಒಯ್ದಾಗ ಅವರು 
ಜೀವಸಮೇತ ಹೊರಬರುವರೆಂಬ ಧೈರ್ಯ ನಮಗ್ಯಾರಿಗೂ ಇರಲಿಲ್ಲ. 
ಸುಮಾರು ಎರಡು ಗಂಟೆಯ ಸುಧೀರ್ಫ ಶಸ್ತ್ರಚಿಕಿತ್ಸೆಯನ್ನು ತಾಳಿಕೊಂಡು 
ಅವರು ಸಜೀವ ಹೊರಬಂದಾಗ ನಮಗೆ ಮಾತ್ರವಲ್ಲ ಅಲ್ಲಿನ ವೈದ್ಯರಿಗೆಲ್ಲ 
ಪರಮಾಶ್ಚರ್ಯ. ಕತೆ ಅಲ್ಲಿಗೇ ಮುಗಿಯಲಿಲ್ಲ. ಮೊದಲ ಶಸ್ತ್ರಕ್ರಿಯೆ ಯಶಸ್ವಿ 
ಎನಿಸುವಷ್ಟರಲ್ಲಿ ಕರುಳು ಗಂಟಿಕ್ಕಿಕೊಂಡು ಮತ್ತೊಮ್ಮೆ ಶಸ್ತ್ರಕ್ರಿಯೆಗೆ ನರರು 
ಅಣಿಯಾಗಬೇಕಾದ ಪ್ರಸಂಗ A ಅದನ್ನೂ ಜಾಳಿಕೊರದು ಬದುಕಿಬಂದ 
ನಮ್ಮಪ್ಪನ ಇಚ್ಛಾ ಶಕ್ತಿಗೆ ಸೆ ಎನ್ನಬೇಕು. ಬಡಿದ "ಇನ್ನು ಐದು ವರ್ಷಕ್ಕೆ 
ತೊಂದರೆಯಿಲ್ಲ" ಎಂದರು ಸರ್ಜನ್‌, ಆದರೆ ನೋಡಿ, "ನಮ್ಮಪ್ಪ ದೆ 
ಹದಿನೆಂಟು ವರುಷ ಬದುಕುಳಿದರು, ಬರೆದರು! 


ಆಸ್ಪತ್ರೆಯಿಂದ ಬಿಡುಗಡೆಗೊಂಡ ಮೇಲೆ ಪಾವೆಂ 'ಕಸ್ತೂರಿ'ಗೆ ಮರಳಲಿಲ್ಲ; 
ನಿವೃತ್ತರಾದರು. ಆದರೆ ನಿಷ್ಠಿ ಯರಾಗಲಿಲ್ಲ. ಕಸ್ತೂರಿಯನ್ನೊಳಗೊಂಡಂತೆ ನಾಡಿನ 
ಅನೇಕ ಪತ್ರಿಕೆಗಳಿಗೆ ವೈವಿಧ್ಯಮಯ ಲೇಖನಗಳನ್ನು ಬರೆದುಕೊಟ್ಟರು. 1991ರಲ್ಲಿ 
ಭಾರತದ ಪತ್ರಿಕೋದ್ಯಮಕ್ಕಿರುವ ಹೆಸರಾಂತ "ಗೋಯೆಂಕಾ ಪ್ರಶಸ್ತಿ” 
ಅವರನ್ನರಸಿಕೊಂಡು ಬಂತು. ಅವರೊಂದಿಗೆ ನಾವೆಲ್ಲ ಪ್ರಶಸ್ತಿ ಪ್ರಧಾನ 
ಸಮಾರಂಭಕ್ಕಾಗಿ ಮುಂಬಯಿಗೆ ಹೊರಟೆವು. ಅಲ್ಲಿನ ಪ್ರತಿಷ್ಠಿತ ಪಂಚತಾರಾ 


ಪಾವೆಂ ನಾವು ಕಂಡಂತೆ / 15 


ಹೊಟೇಲಿನಲ್ಲುಳಿದುಕೊಳ್ಳುವ ಏರ್ಪಾಡಾಯಿತು. ಪ್ರಶಸ್ತಿ ಪ್ರಧಾನ ಸಮಾರಂಭವೂ 
ಅಲ್ಲೇ ನಿಗದಿಯಾಗಿತ್ತು. ಹೊಟೇಲಿನ 27ನೇ ಮಹಡಿಗೆ ಲಿಫ್ಟ್‌ ಮೂಲಕ ಸರ್ರನೆ 
ಏರಿಹೋದೆವು. ನಾವೆಂದೂ ಕಂಡರಿಯದ ಐಷಾರಾಮದ ಕೊಠಡಿಯಲ್ಲಿ ನಮಗೆ 
ವಾಸ್ತವ್ಯ, ಆದರೆ ದುರದೃಷ್ಟವಶಾತ್‌ ಸಮಾರಂಭದ ದಿನ ಮಧ್ಯಾಹ್ನ "ಟೈಂಸ್‌ 
ಆಫ್‌ ಇಂಡಿಯಾ'ದ ಪ್ರಧಾನ ಸಂಪಾದಕ ಶ್ರೇಯಾಂಕ ಪ್ರಸಾದ್‌ ಜೈನ್‌ 
ನಿಧನರಾದ ವಾರ್ತೆ ಬಂತು; ಸಂಜೆ ಕಾರ್ಯಕ್ರಮ ರದ್ದಾಯಿತು. ನಮ್ಮ ಉತ್ಸಾಹಕ್ಕೆ 
ತಣ್ಣೀರೆರಚಿದಂತಾಗಿ ಕಿಂಕರ್ತವ್ಯ ಮೂಢರಾದೆವು. ಆದರೆ ನಮ್ಮ ತಂದೆ ಎಳ್ಳಷ್ಟೂ 
ವಿಚಲಿತರಾಗಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದರು. 


ಮುಂದೆ ಒಂದು ತಿಂಗಳಷ್ಟರಲ್ಲಿ ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ 
ಒಂದು ಲಕ್ಷ ಚೆಕ್‌ ಮೂಲಕ ಅವರ ಕೈ ಸೇರಿತಾದರೂ ಅದನ್ನು ಬ್ಯಾಂಕಿಗೆ ಹಾಕಿದ 
ಮರುದಿನ ನಮ್ಮಪ್ಪ ಇನ್ನಿಲ್ಲವಾದರು. ಅವರ ಮರಣದ ವಾರ್ತೆ ಭಾರತದ ಎಲ್ಲಾ 
ಪಮುಖ ಪತ್ರಿಕೆಗಳಲ್ಲಷ್ಟೇ ಅಲ್ಲ ದೆಹಲಿ ದೂರದರ್ಶನದ ವಾರ್ತಾಪ್ರಸಾರದಲ್ಲೂ 
ಬಿತ್ತರಿಸಲ್ಪಟ್ಟಿತು. ಹೀಗೆ ಪ್ರಸಿದ್ಧಿ ಮತ್ತು ಪ್ರಶಸ್ತಿ ಎರಡೂ ಮೇಳೈಸಿದಾಗ ವಿಧಿ 
ನಮ್ಮಪ್ಪನನ್ನು ದೂರ ಒಯ್ದಿತ್ತು. 


1992ರ ಏಪ್ರಿಲ್‌ 24ರಂದು ನನ್ನ ತಂಗಿಯ ನೂತನ ಗೃಹಪ್ರವೇಶಕ್ಕೆ 
ಉಡುಪಿಗೆ ಬಂದ ತಂದೆ ಅದನ್ನು ಮುಗಿಸಿಕೊಂಡು ತುಂಬ ಲವಲವಿಕೆಯಿ೦ದಲೇ 
ಹುಬ್ಬಳ್ಳಿಗೆ ಹಿಂದಿರುಗಿದರು. ಆದರೆ ಅದಾದ ಒಂದು ವಾರದಲ್ಲೇ ಅವರಿಗೆ 
ಅಸ್ತಮಾ ಉಲ್ಬಣಿಸಿ ತೀವ್ರ ಅಸ್ಪಸ್ತರಾಗಿ ಜ್ವರವೂ ಬಂತು. ಆ ಸ್ಥಿತಿಯಲ್ಲೇ ಅವರು 
ಸಾಮಾಜಿಕ ಚಿ೦ತನೆಗಳ ಸಂಗ್ರಹ “ಮಂಜೂಷಾ'ದ ಬಿಡುಗಡೆಗೆ ಹೋದರು. 
1992, ಮೇ ತಿಂಗಳ 3ನೇ ತಾರೀಖು ಭಾನುವಾರ ಅವರನ್ನು ಆಸ್ಪತ್ರೆಗೆ 
ದಾಖಲಿಸಲಾಯ್ತು. ಸಮಾಚಾರ ತಿಳಿದು ನಾನು ಕೂಡಲೇ ಉಡುಪಿಯಿಂದ 
ಹುಬ್ಬಳ್ಳಿಗೆ ಧಾವಿಸಿದೆ. ಮೇ 4, ಸೋಮವಾರ ಪ್ರಾತಃಕಾಲ ನಾನು ಮನೆ ಸೇರಿದೆ. 
ಆ ಸಮಯದಲ್ಲೇ ತಂದೆ ಮನೆಗೆ ಮರಳಿದರು; ಜೀವಂತ ಅಲ್ಲ, ಶವವಾಗಿ. 


ಮಧ್ಯಾಹ್ನ ಹನ್ನೆರಡಾಗುವಷ್ಟರಲ್ಲಿ ಅವರ ಸ್ಮಶಾನಯಾತ್ರೆ ಅನತಿದೂರದಲ್ಲಿದ್ದ 
ರುದ್ರಭೂಮಿಯತ್ತ ಸಾಗಿತು. ಚಿತೆಯ ಮೇಲೆ ಮಲಗಿದ ನಮ್ಮಪ್ಪ ಅರೆಬರೆ 
ದೃಷ್ಠಿಯಿಂದ ಅನಂತ ಆಕಾಶದ ಆಳ-ಅಗಲಗಳನ್ನು ಅಳೆಯುವಂತೆ ನನಗೆ 
ಭಾಸವಾಯಿತು. ಅಗ್ನಿಸ್ಪರ್ಶವಾದ ಸಮಯದಲ್ಲೇ ಅವರು ಪಂಚಭೂತಗಳಲ್ಲಿ 

ಲೀನವಾದರು. 
ಕ್ಲೆ 


16 / ಪಾವೆಂ ನಾವು ಕಂಡಂತೆ 


ನನ್ನು ಸೃತಿ ಪಛಲದಲ್ಣ ತ೦ದೆ ಪಾವೆ೦ 


1 
__———————————————————— ಇ 
ರಮಾನಂದ ಪಾಡಿಗಾರ SDC 


ನನಗೆ ಒಬ್ಬಳು ಅಕ್ಕ, ಮೂವರು ಅಣ್ಣಂದಿರು, ಇಬ್ಬರು ತಂಗಿಯರು ಹಾಗೂ 
ಒಬ್ಬ ತಮ್ಮ ಅಂದರೆ, ತಂದೆಯವರದು ತುಂಬು ಕುಟುಂಬ. ಹುಬ್ಬಳ್ಳಿಯಲ್ಲಿ 
ವಾಸ. ಮಧ್ಯಮ ವರ್ಗ ಅನ್ನುವಿರೋ? ಏಕೆಂದರೆ, ಸಂಪಾದಿಸುವ ಕೈ ಭದ 
ಈ ಕೆಳ ಮಧ್ಯಮವರ್ಗದಲ್ಲಂತೂ ಜೀವನ ಕಷ್ಟಕರವಾಗಿದ್ದರೂ, ತತಾ ಅದನ್ನು 
ತೋರ್ಪಡಿಸಿರಲಿಲ್ಲ ನಮ್ಮ ತಂದೆಯವರು. ಆಗ ಅವರ ಬರಹಗಳ ಬಗ್ಗೆ ಹೆಚ್ಚು 
ತಿಳಿಯದಿದ್ದರೂ ನಾನು ಅವರ ವ್ಯಕ್ತಿತ್ವವನ್ನೂ, ಅಭಿರುಚಿಗಳನ್ನೂ ಬಹಳ 
ಹತ್ತಿರದಿಂದ ಕಂಡವನು. ಈಗ ಅವಾ ನಿನು ಕೆಲವು ಅನುಭವಗಳನ್ನು 
ಹಂಚಿಕೊಳ್ಳಲಿಚ್ಛಿಸುತ್ತೇನೆ. 


ನನಗಾಗ 7-8 ವರ್ಷವಿರಬಹುದು. ತಂದೆಯವರು ನಮ್ಮನ್ನೆಲ್ಲ ಬೆಳಿಗ್ಗೆ 6 
ಗಂಟೆಗೆ ಎಬ್ಬಸಿ ಅರ್ಧ ಗಂಟೆ ಮಗ್ಗಿ ಹೇಳಲು ಕೂಡಿಸುತ್ತಿದ್ದರು. ಅನಂತರ 
ಅಕ್ಷರಾಭ್ಯಾಸ. ಇದಾದ ನಂತರ ಮನೆಯ ಮುಂದೆ ಕೈತೋಟದಲ್ಲಿ ಅವರೇ ನೆಟ್ಟು 
ಬೆಳೆಸಿದ 'ಡೇರೆ, ಗುಲಾಬಿ, ಮಲ್ಲಿಗೆ ಮತ್ತಿರರ ಈಸ ಗಿಡಗಳ, ಅದಲ್ಲದೇ 
ಟೊಮ್ಯಾಟೋ, ರಾಜಗಿರಿ ಸೊಪ್ಪಿನ ಗಿಡ ಹೀಗೇ ಹತ್ತು ಹಲವು ಸಸ್ಯಗಳ 
ಶುಶೂನೆ ಆದರೆ ಅದು ಚಿಕ್ಕ ಕೈತೋಟ. ಇವೆಲ್ಲ ಸಾವಯವ ಗೊಬ್ಬರ ka 
ಬೆಳೆಸಿದ ಸಸ್ಯಗಳು. ಈ ಗೊಬರ ತಯಾರಕ ಅವರು ಎಷ್ಟು ಕಷ್ಟ ಬಿಡುತ್ತಿದ್ದರು 
ನೋಡಿ. ನಾವಿದ್ದ ಚಾಳ್‌ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರುವ “ರಾಮ್‌ 
ಭಟ್‌ ಚಾಳ್‌” ವಂದೇ ಹೆಸರುವಾಸಿ. ಆಗ ಅದು ಕೊನೆಯ ಬಡಾವಣೆ. ಚಾಳ್‌ 
ಮುಂದುಗಡೆ ದೊಡ್ಡ ಬೈಲು. ಆ ಬೆ ಲಿನಲ್ಲಿ ಪೊದರಿನ ಗಿಡ-ಕಂಟಿಗಳು. ಅಲ್ಲಿ 
ಕುರಿ ಸಾಕುವವರು ತತ ನ್ಯ ಸಲ ಕುರಿಗಳನ್ನು ಮೇಯಿಸಲು ಬಂದು 
ಎರಡು ದಿನ ಅಲ್ಲಿಯೇ ತಂಗುತ್ತಿದ್ದರು. ಭರ ಚೆನ್ನಾಗಿ ಗಿಡ- 
ಕ೦ಟಿಗಳನ್ನು ಮೇಯ್ದು ಹಿಕ್ಕೆ ಹಾಕುತ್ತಿದ್ದವು. ತಂದೆಯವರಿಗೆ ಈಗ ಅಲ್ಲ ಕೆಲಸ. 
ಅದೇನೆಂದರೆ, ನನ್ನನ್ನೂ ಬೆಳಿಗ್ಗೆ ಕರೆದುಕೊಂಡು ಹೋಗಿ "ಸಿಗರೇಟ್‌ ಟನ್‌' ನಲ್ಲಿ 
ಈ ಹಿಕ್ಕೆಗಳನ್ನು ಕ್ರೋಢೀಕರಿಸುವುದು. ಆಮೇಲೆ ಅದನ್ನು ಬಿಸಿಲಿಗೆ 


ಪಾವೆಂ ನಾವು ಕಂಡಂತೆ / 17 


ಒಣಗಿಸುವುದು. ತದನಂತರ ಪುಡಿ ಮಾಡಿ ಆ ಸಸ್ಕರಾಶಿಗಳ ಬುಡದಲ್ಲಿ 
ಹಾಕುವುದು. (ಅದರ ಪ್ರಮಾಣ ಅವರಿಗೆ ಗೊತ್ತಿತ್ತು). ಆಮೇಲೆ ಸೆಗಣಿ, ಒಣಗಿದ 
ಎಲೆ ಚೂರುಗಳು, ಕಾಯಿಪಲ್ಯದ ಮೇಲಿನ ಸಿಪ್ಪೆ ಮುಂತಾದವನ್ನು ಒಂದು 
ಬಕೆಟ್‌ನಲ್ಲಿ ಕೂಡಿ ಹಾಕಿ ಕೆಲವು ದಿನಗಳ ನಂತರ ಗಿಡಗಳಿಗೆ ಹಾಕುತ್ತಿದ್ದರು. 
ಅವರ ಬರವಣಿಗೆಯ ಕೆಲಸದ ನಡುವೆಯೂ ಈ ಹವ್ಯಾಸಗಳನ್ನವರು 
ಇಟ್ಟುಕೊಂಡವರೆಂದು ಈಗ (ನನಗೆ 70 ವರ್ಷ) ಆಶ್ಚರ್ಯವೆನಿಸುತ್ತದೆ. ಇರಲಿ, 
ಸಸ್ಯಗಳು ಹೂ ಬಿಡುವಾಗ ನಮಗೆಲ್ಲ ಹಾಗೂ ಮನೆಗೆ ಬರುವವರಿಗೆಲ್ಲಾ 
ಸಂತೋಷ. ಬಗೆ ಬಗೆಯ ಡೇರೆ ಗಿಡಗಳು, ತರತರದ ಗುಲಾಬಿ ಹೂಗಳು, ಕೆಂಪು 
ರಾಜಗಿರಿ ಸೊಪ್ಪು, ಘಮಘಮಿಸುವ ಮಲ್ಲಿಗೆ, ಆ ಸಣ್ಣ ಕೈದೋಟದಲ್ಲಿ ಎಷ್ಟೆಲ್ಲಾ 
ಬಗೆಯ ಸಸ್ಯಗಳನ್ನು ಬೆಳಸಬಹುದೆಂದು ನನ್ನ ತಂದೆ ತೋರಿಸಿಕೊಟ್ಟರು. 
ಇದನ್ನೆಲ್ಲ ಆನಂದಿಸಲು ಪಡಬೇಕಾದ ಶ್ರಮಗಳೆಷ್ಟೆಂದು ಈಗ ನನಗೆ ತೋರುತ್ತದೆ. 
ನನಗೆನಿಸುತ್ತದೆ ಅವರು ಆಗಲೇ ಏಷ್ಟು ವೈಜ್ಞಾನಿಕವಾಗಿ ಗೊಬ್ಬರ ತಯಾರಿಸುವ 
ಬಗ್ಗೆ ಓದಿಕೊಂಡಿರಬೇಕು ಎಂದು. 


ಅವರ ಅಚ್ಚುಮೆಚ್ಚಿನ ಅಭಿರುಚಿಯೆಂದರೆ ಶಾಸ್ತ್ರೀಯ ಸಂಗೀತ ಹಾಗೂ 
ದೇವರ ನಾಮ. ನಮ್ಮ ಅಕ್ಕನದು ಸುಮಧುರ ಕಂಠ. ಅವರೇ ಸಾಯಂಕಾಲ (7 
ರಿಂದ 8) ಒಂದು ಹಾರ್ಮೋನಿಯಂ ಹಿಡಿದು ಭಕ್ತಿಗೀತೆಗಳನ್ನು ಶುರು 
ಮಾಡುವವರು. ರಾಗ, ಲಯ, ತಾಳ ಮತ್ತು ಸ್ಪರ ಬದ್ಧವಾಗಿ ಹಾಡಿಸುವರು. 
ತಪ್ಪಿದಲ್ಲಿ ಹಾಗಲ್ಲ ಎಂದು ತಿದ್ದಿ ಪದೇ ಪದೇ ಹಾಡಿಸುವರು. ಸೊಲ್ಲು, ಪಲ್ಲವಿ 
ಯಾವುದನ್ನೂ ಬಿಡರು. "ತನು ನಿನ್ನದು ಜೀವನ ನಿನ್ನದು', "ನೀನ್ಯಾಕೋ ನಿನ್ನ 
ಹಂಗ್ಯಾಕೋ ರಂಗ' ಹಾಗೂ "ಹಿಮಗಿರಿ ತನಯೇ ಹೇಮಲತೆ' ಹೀಗೇ ಹತ್ತಾರು 
ದೇವರನಾಮಗಳು ಇವತ್ತಿಗೂ ನನಗೆ ನೆನಪಿಗೆ ಬರುತ್ತವೆ. ("ಹಿಮಗಿರಿ ತನಯೆ 
ಹೇ ಮಲತೆ', ಎಂದು ಹಾಡಿದರೆ ಹೇಗೆ ಅಪಾರ್ಥವಾಗುತ್ತದೆ ಎಂಬುದನ್ನೂ 
ಅವರು ಹೇಳುತ್ತಿದ್ದುದುಂಟು). ನನಗೆ ತಡವಾಗಿ ಸಂಗೀತದ ಬಗ್ಗೆ ಆಸಕ್ತಿ 
ಬಂದರೂ ಈಗಲೂ ಆ ನುಡಿಗಳನ್ನು ಗುಣಗುಣಿಸುತ್ತಿರುತ್ತೇನೆ. ಆಗ ನಮ್ಮ 
ತಂದೆಯವರು ನನ್ನ ಸೃತಿ ಪಟಲದಲ್ಲಿ ಬಂದಂತೆ ಭಾಸವಾಗುತ್ತದೆ. 


ಅವರ ವ್ಯಕ್ತಿತ್ವದ ಮತ್ತೊಂದು ಮುಖವೆಂದರೆ ಪ್ರತಿ ವಿಷಯದಲ್ಲೂ ಅತಿ 
ಮುತುವರ್ಜಿ ವಹಿಸುವುದು. ಉದಾಹರಣೆಗೆ, ಪ್ರತಿ ಶನಿವಾರ ಹುಬ್ಬಳ್ಳಿಯ 
ಜನತಾ ಬಜಾರ್‌ಗೆ (ಈಗಿನ ಟ್ರಾಫಿಕ್‌ ಐಲ್ಯಾಂಡ್‌) ನಾಲ್ಕು ಕಿಲೋಮೀಟರ್‌ 
ನಡೆದುಕೊಂಡು ಹೋಗಿ ತರಕಾರಿ ತರುವುದು. ನಮ್ಮ ತಾಯಿಯವರು ಹಳೆಯ 
ಪ್ಯಾಂಟ್‌ ಕತ್ತರಿಸಿ ಕೈಯಿಂದ ತಯಾರಿಸಿದ ಚೀಲಗಳನ್ನು ಹಿಡಿದುಕೊಂಡು 


18 / ಪಾವೆಂ ನಾವು ಕಂಡಂತೆ 


ಹೋಗುವರು. ಅವರು ತರಕಾರಿ ಒಂದೊಂದನ್ನೂ ನೋಡಿ ಆರಿಸಿ ಕೊಳ್ಳುವುದು 
ಸ್ವಾರಸ್ಯಕರ. ಆದರೆ ಅದು ತರಕಾರಿ ಮಾರುವವರಿಗೆ ತಲೆಬಿಸಿ. ಆ ಹೆಂಗಸು 
"ಹಂಗ ಛಲೋ ಇರೋ ಕಾಯಿ ಪಲ್ಲೆ ಆರಿಸ್ಕೋತ ಕೂತ್ರ ಉಳಿತಾವಲ್ಲ ಹುಳಕ 
ಬದನಿಕಾಯಿ, ಬೆಳೆದ ಬೆ೦ಡೀಕಾಯಿ, ಇವನ್ನೆಲ್ಲ ಸಂಜಿ ಮುಂದ ನಾ ತಲಿ ಮ್ಯಾಲ 
ಹಾಕ್ಕೋಳ್ತೇನಪ್ಪ? ಹಂಗೆಲ್ಲ ಜಾಸ್ತಿ ಆರಸ್‌ ಬ್ಯಾಡ್ರಪ್ರ, ಬ್ಯಾರೆ ಗಿರಾಕಿಗೆ ತೊಂದರಿ 
ಆಗ್‌ತೈತಿ' ಎಂದು ಹೇಳುವರು. ಅದಕ್ಕವರು, "ಏನವ್ವಾ ಮತ್ತ ನಾವು ಈ ಕಾಯಿ 
ಪಲ್ಲೆ ಒಂದು ವಾರ ಇಡಬೇಕು, ರೊಕ್ಕಾ ಕೊಡಬೇಕು. ರೊಕ್ಕಾ ಕೊಟ್ಟಮ್ಯಾಲ 
ಕಾಯಿಪಲ್ಲೆ ಚೆನ್ನಾಗಿರಬೇಕಲ್ಲವಾ? ಹೌದಲ್ಲೋ? ಮನ್ಯಾಗ ನನ್ನ ಹೇಂತಿ 
ಸುಮ್ಮಿರ್ತಾಳೇನವ್ವಾ' ಎಂದಾಗ ಈ ವ್ಯಂಗಕ್ಕೆ ಆಕೆಗೆ ಸಿಟ್ಟನ ನಡುವೆಯೂ ನಗೆ 
ಬರುತ್ತಿತ್ತು. ಈ ರೀತಿಯ ಸಂದರ್ಭಗಳಿಂದ ನಾನು ಕಲಿತದ್ದು ತುಂಬಾ ಇದೆ 
ಹಾಗೂ ಇವತ್ತಿಗೂ ಅದರ ಉಪಯೋಗ ಪಡೆದ ನನ್ನ ಹೆಂಡತಿ ನನಗೆ ಪೂರ್ತಿ 
ಸರ್ಟಿಫಿಕೇಟ್‌ ಕೊಡುತ್ತಾಳೆ. 


ಅವರ ತರ್ಕಬದ್ಧ, ನ್ಯಾಯಸಮ್ಮತವಾದ ವಿಚಾರ ನನ್ನನ್ನು ಬಹಳವಾಗಿ 
ಪ್ರೇರೇಪಿಸುತ್ತದೆ. ಚಿಲ್ಲರೆ ಇಲ್ಲವೆಂದು (ಸುಳ್ಳು) ಹೇಳುವ ಕಂಡಕ್ಟರ್‌ನೊಂದಿಗೆ, 
ತೂಕದಲ್ಲಿ ಮೋಸ ಮಾಡುವ ರದ್ದಿ ಪೇಪರ್‌ ಕೊಳ್ಳುವವನೊದಿಗೆ 
ನಿರ್ದಾಕ್ಷಿಣ್ಯವಾಗಿ ಸಂವಾದಕ್ಕೆ ಬಿದ್ದು ಕೊನೆಗೆ ನಮ್ಮ ತಂದೆಯವರೇ 
ಜಯಿಸುತ್ತಿದ್ದರು! ಅವರು ಸುಳ್ಳು, ತಪ್ಪು, ಕಳ್ಳತನ ಎಲ್ಲವನ್ನೂ ಖಡಾಖಂಡಿತವಾಗಿ 
ವಿರೋಧಿಸುತ್ತಿದ್ದರು. 


ನನ್ನ ಪೂಜ್ಯ ತಂದೆಯವರು ಗುಣದಲ್ಲಿ ತುಂಬಾ ಸೌಮ್ಯ 
ಹಸನ್ಮುಖಿಗಳಾಗಿದ್ದರೂ ಸುಳ್ಳು ಮೋಸ ಸಹಿಸದೆ ಧೈರ್ಯದಿಂದ 
ಪ್ರತಿಭಟಿಸುತ್ತಿದ್ದರು. ನಾನು ಚಿಕ್ಕವನಿದ್ದಾಗಿನ ಒಂದು ಸಂದರ್ಭ ಇನ್ನೂ ನನ್ನ 
ಸೃತಿಪಟಲದಲ್ಲಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ 
ಕುಟುಂಬದವರೆಲ್ಲ ಬಸ್ಸಿನಲ್ಲಿ ಧಾರವಾಡಕ್ಕೆ ಹೊರಟಿದ್ದೆವು. ಆ ಬಸ್ಸಿನಲ್ಲಿ ತುಂಬು 
ಜನ, ಹಾಗೂ ಹೀಗೂ ಬಸ್‌ ಕ ಆಗೆಲ್ಲ ನಿಮಗೆ ಗೊತ್ತಲ್ಲ. ಬಸ್ಸು 
ಹೊರಟ ನಂತರ ಟಿಕೆಟ್‌ ಕೊಡುವುದು ಅಭ್ಯಾಸ. ಕಂಡಕ್ಟರ್‌ ಟಿಕೆಟ್‌ ವಿಚಾರಿಸುತ್ತ 
ಬ೦ದ. ತಂದೆಯವರು ನಮ್ಮೆಲ್ಲರ ಟಿಕೆಟ್‌ ಪಡೆದರು. ಆದರೆ ಒಂದಾಣೆ ಚಿಲ್ಲರೆ 
ಇಲ್ಲ, ಟಿಕೆಟ್‌ ಹಿಂದೆ ಬರೆದು ಕೊಡುತ್ತೇನೆ, ಇಳಿಯುವಾಗ ನೀಡುತ್ತೇನೆ ಎಂದ. 
ನಮ್ಮ ತಂದೆಗೆ ತುಂಬಾ ಸಿಟ್ಟು ಬಂದರೂ ಅದನ್ನು ತೋರಿಸದೆ ಒಪಿಕೊಂಡರು. 
ಅಲ್ಲೇ ನಿಂತಿದ್ದ ಅಜ್ಜಿ ಹತ್ತಿರ ಟಿಕೆಟ್‌ಗೆ ದುಡ್ಡು ಕೇಳಿದಾಗ ಆಕೆ ಒಂದು. ಬಿಲ್ಲೆ ಕಮ್ಮಿ 
ಇದೆ ಎಂದ ಕೂಡಲೇ ಕ೦ಡಕ್ಟರ್‌ 'ಆಗಲ್ಲಜ್ಜಿ ರೊಕ್ಕಾ ಕೊಡು ಇಲ್ಲಾಂದ್ರ ಬಸ್‌ 


ಪಾವೆಂ ನಾವು ಕಂಡಂತೆ / 19 


ನಿಂದ ಕೆಳಗಿಳಿ ಬೇ' ಎಂದ. ಆಕೆ ಎಷ್ಟೇ ಅ೦ಗಲಾಚಿದರೂ ಕೇಳಲೇ ಇಲ್ಲ. ಟ್ರಿನ್‌ 
ಅಂತ ಗಂಟಿ ಹೊಡೆದು ಬಸ್ಸ್‌ನ್ನು ಉಣಕಲ್‌ ಗುಡ್ಡದ ಹತ್ತಿರ ನಿಲ್ಲಿಸಿದ. 
ಅಲ್ಲೀವರೆಗೂ ಸುಮ್ಮನಿದ್ದ ನಮ್ಮ ತಂದೆಯವರು ತಡೆಯಲಾಗದೇ ಆ ನೂಕು 
ನುಗ್ಗಲಿನಲ್ಲಿ ಎಲ್ಲರನ್ನೂ ಸರಿಸಿಕೊಂಡು ಬಂದವರೇ ಕ೦ಡಕ್ಟರ್‌ನ ಕತ್ತಿನ ಪಟ್ಟಿ 
ಹಿಡಿದು 'ಏನೋ ನಮಗೆಲ್ಲ ಚಿಲ್ಲರೆ ಇಲ್ಲ, ಇಳಿಯುವಾಗ ಕೊಡ್ತೀನಿ ಇಲ್ಲಾಂದ್ರೆ 
ಟಿಕೆಟ್‌ ಹಿಂದ ಬರದ್‌ ಕೊಡ್ತೀನಿ, ಆಮ್ಯಾಲ ತಗೋಳ್ರಿ ಅಂತಿ. ಯಾವಾಗಿಂದ 
ನೋಡಾಕತ್ತೀನಿ ಹಿ೦ಗ ಎಷ್ಟು ಜನ್ರಿಗೆ ಹೇಳಿ ಅವರ ಸ್ಟಾಪ್‌ ಬಂದಾಗ ಇನ್ನೂ ಚಿಲ್ರೆ 
ಆಗಿಲ್ಲ ಅಂತ ಅಂತಿ. ಅವ್ರೂ ಹೋಗ್ಲಿ ಬಿಡು ಊರು ಬಂತಲ್ಲ ಅಂತ ಸುಮ್ನ ಇಳ್ಬ 
ಹೋದ್ರ. ನೀ ನೋಡಿದ್ರ ಪಾಪ ಈ ಮುದುಕಿ ಹತ್ರ ಒಂದು ಬಿಲ್ಲೆ ಇಲ್ಲ ಅಂತ 
ನಡಬರಕ ಇಳಿಸ ಹೊಂಟಿಯೇನು? ಎಲ್‌ ಹೋಗ್ಬೇಕಾ ಮುದುಕಿ ಒಬ್ಬಾಕಿನ? 
ಬುದ್ಧ ಗಿದ್ದಿ ಐತೇನ ನಿನಗ? ಆ ಮುದಕೀನ ಸುಮ್ನ ಹತ್ತಿಸ್ಕೋ ಇಲ್ಲಾಂದ್ರ ಹ್ಯಾಂಗ 
ನೀ ಬಸ್‌ ಮುಂದಕ್‌ ಬಿಡ್ತೀ ಅಂತ ನಾನೂ ನೋಡೇನಿ' ಎಂದು 
ವೀರಾವೇಶದಿಂದ ಕೂಗಿದರು. ಬಸ್‌ನಲ್ಲಿದ್ದ ದಂಗಾದ ಜನ "ಹೋಗ್ಲಿ ಬಿಡ್ರಿ ಸರ್‌' 
ಅಂದಾಗ, "ಏನ್ರೀ ನೀವು ಈ ಕಂಡಕ್ಟರ್‌ ಪರ ಮಾತಾಡ್ತೀರಿ. ಚಿಲ್ರೆ ಇಲ್ಲ ಅಂತ 
ಎಲ್ರಿಗೂ ಸುಳ್ಳ ಹೇಳಿ ಏಷ್ಟು ರೊಕ್ಕಾ ಮಾಡ್ತಾನಿವ; ಈ ಮುದುಕೀಗ ಹಿಂಗ 
ನಡಬರಕ ಇಳಿಸ್ತೀನಂತ ಹೇಳಿದ್ರ ನೀವೂ ಎಲ್ಲ ಸುಮ್ಮ ಕುಂತಿರಲ್ರೀ, ನಾಚ್ಕೆ 
ಆಗೋದಿಲ್ಲೇನ ನಿಮಗ' ಎಂದು ಅವರನ್ನು ತರಾಟೆಗೆ ತೆಗೆದುಕೊಂಡರು. ಜನರೆಲ್ಲ, 
'ಹೌದ್ರಿ ನೀವು ಹೇಳೋದು ಸರಿ ಐತಿ' ಅಂದು ಆ ಕಂಡಕ್ಟರ್‌ಗೆ ಬೈದು, 'ಏ ಆ 
ಮುದುಕೀನ ಹತ್ತಿಸ್ಕೊಂಡು ಬೇಗ ಬಸ್‌ ಬಿಡು' ಅಂದ್ರು. ಎಲ್ಲರೂ, “ಎಲ್ಲಾರಿಗೂ 
ಚಿಲ್ರೆ ಇಲ್ಲ ಅಂತ ರೊಕ್ಕಾ ಮಾಡ್ಕೋತ, ರೊಕ್ಕಾ ಕಡಿಮೆ ಇದ್ದೋರನ ನಡಬರಕನ 
ಇಳಿಸ್ತಿದ್ದ, ಇವತ್ತು ಬರೋಬ್ಬರಿ ಆತ ನೋಡ್ರಿ ಅವಂಗ' ಅಂತ ತಮ್ಮೊಳಗೆ 
ಪಿಸುಗುಡುತ್ತಿದ್ದರು. 

ನಮ್ಮ ತಾಯಿಯವರು ಮನೆಗೆ ಹೋದಮೇಲೆ "ಅಲ್ರಿ ಆ ಕಂಡರ್ಕ್ವರ್‌ 
ಪೈಲ್ವಾನ್‌ ಇದ್ದಾಂಗಿದ್ದ ಎಲ್ಲಾರ ವಾಪಾಸ್‌ ಕಪಾಳಕ್ಕ ಹೊಡೆದಿದ್ರ ನೀವೆಲ್ಲಿರ್ತಿದ್ರಿ 
ಗೊತ್ತದೇನ? ನಾನಂತು ಕೈಯಾಗ ಜೀವ ಹಿಡ್ಕೊಂಡು ಕುಂತಿದ್ದೆ. ಸಾಕ್ರಪ್ಪ ನಿಮ್ಮ 
ಸಹವಾಸ, ಇನ್ನ ಮ್ಯಾಲ ನಿಮ್ಮೊಟ್ಟಗ ಬಸ್‌ ಹತ್ತಂಗಿಲ್ರಪ್ಪ ಭಾರಿ ಅನುಭವ 
ಆಯ್ತು' ಅಂದರು. ಈ ವಿಷಯಗಳನ್ನ ಹಂಚಿಕೋ ಬೇಕಂತ ಭಾಳ ವರ್ಷದಿಂದ 
ಅಂದುಕೊಂಡಿದ್ದೆ. ಈಗ ಸಮಯ ಕೂಡಿ ಬಂತು. ಕಡೆಯ ಮಾತು, ನನ್ನ 
ತಂದೆಯವರ ಎಲ್ಲಾ ವಿಷಯಗಳಲ್ಲಿನ ಪ್ರಬುದ್ಧತೆ ಯಾರಿಗುಂಟು ಯಾರಿಗಿಲ್ಲ? 


ಕ್ಲೆ 


20 / ಪಾವೆಂ ನಾವು ಕಂಡಂತೆ 


ಮಾವ ಪಾವೆಂ 


ವಿಜಯಲಕ್ಷ್ಮಿ ರಮಾನಂದ ಪಾಡಿಗಾರ 


1975 ಜೂನ್‌ 18 ರ ದಿನ ನಾನು ಪಾವೆಂ ಅವರ ನಾಲ್ಕನೇಯ ಪುತ್ರ 
ರಮಾನಂದ ಅವರನ್ನು ಮದುವೆ ಆಗಿ ಅವರ ಮನೆ ತುಂಬುವ ಶಾಸ್ತ್ರ ಮುಗಿದ 
ಮೇಲೆ ನನ್ನ ಪ ಅಂದರೆ “ಪಾವೆಂ' ನನಗೆ ಆಶೀರ್ವಾದ "ಮಾಡುತ್ತಾ 
ತಮಾಷೆಗೆ ಸ ಮಾತಿದು: "ಏನಮ್ಮ ಎಲ್ಲರೂ ಮದುವೆ ಆಗಿ ತಾಯಿ ಮನೆ 
ಬಿಟ್ಟು ಗಂಡನ ಮನೆಗೆ ಬರುವಾಗೆ ಅಳುತ್ತಾ ಬರ್ತಾರೆ, ನೀನು ನಗ್ತಾ ನಗ್ತಾ 
ಬಂದೆಯಲ್ಲ ಅಂತ?. ನನಗೆ ಆವಾಗಲೇ. ಗೊತ್ತಾಗಿದ್ದು ಅವರು ಮದುವೆ 
ಮನೆಯ ಗಲಾಟೆಯಲ್ಲಿ ಕೂಡಾ ಪ್ರತಿಯೊಂದು ವಿಷಯವನ್ನು ಎಷ್ಟು ಸೂಕ್ಷವಾಗಿ 
ಗಮನಿಸಿದ್ದಾರೆ, ಎ೦ದು. ಅವರ ಹಾಸ , ಪ್ರವೃತ್ತಿ ಎಲ್ಲಾ ವಿಷಯಗಳಲ್ಲಿ ತಟ್ಟಂತ 
ತೇಲಿ ಜು ಬಿಡುತ್ತೆ ಅಂತ ಪ್ರಥಮ ಅನುಭವವಾಗಿದ್ದೂ ಆಗಲೇ. 


ನನಗೆ ಅವರ ಪಿತೃ ವಾತ್ನಲ್ಕದ ಅರಿವಾಗಿದ್ದು ನನ್ನ ಮೊದಲನೆಯ ಬಸಿರಿನಲ್ಲಿ. 
ನನ್ನ ತಾಯಿಗೆ ಆರೋಗ್ಯ ಸರಿ: ಇಲ್ಲದಿದ್ದುದರಿಂದ “ನನ್ನ ಬಾಣ೦ತನ ಅತ್ತೆಯ 
ಮನೆಯಲ್ಲಿ ಆಗಬೇಕಾಯಿತು. ನನ್ನ ಅತ್ತೆ ಜೂಹಿ ನಿಜವಾಗಿ ನನ್ನ 
ಸೋದರತ್ತೆಯೂ ಹೌದು) ವ್‌ ಸಂತೋಷದಿಂದ ಆ ಜವಾಬ್ದಾರಿ 
ವಹಿಸಿಕೊಂಡರು. ನನ್ನ ಮಾವ ಸಾಹಿತ್ಯ ಕ್ಷೇತ್ರದಲ್ಲಿನ ಅವರ ಕೆಲಸಗಳಿಗಾಗಿ 
ಧಾರವಾಡಕ್ಕೆ ಹೋದಾಗಲ್ಲಾ ಬರುವಾಗ ಟೋ ಪೇರಲೆ ಹಣ್ಣುಗಳು, ಸಂಪಿಗೆ, 
ಮಲ್ಲಿಗೆ ಹೂಗಳನ್ನು ತಂದು ಮನೆಗೆ ಬಂದ ಕೂಡಲೇ ನನ್ನನ್ನು ಕೂಗಿ, 
'ತಗೋಳಮ್ಮ ಹೂ ಮುಡ್ಕೋ, ಹಣ್ಣು ತಿನ್ನು' ಎಂದೆಲ್ಲಾ ಜಾವಳಿ ನನ್ನ 
ತಂದೆಯೇ ನನಗೆ ಎದುರು ಚಾ ಈ. ಟಾ ಹೇಳಿದ ಹಾಗೆ ಆಗುತ್ತಿತ್ತು. ಈ 
ವಿಷಯಗಳು ತುಂಬಾ ಸಾಧಾರಣವಾದದ್ದೆಂದು ಬೇರೆಯವರಿಗೆ ಅನಿಸಬಹುದು. 
ಆದರೆ, ಅವರ ಹೃದಯ ವೈಶಾಲ್ಯ ನನ್ನನ್ನು ಮಗಳೆಂದು ತಿಳಿದು ಮಾಡುವ 
ಅವರ ಗುಣವನ್ನು ನಾನು ಇನ್ನೂ ನೆನಪಿಸಿಕೊಳ್ಳುತ್ತೆ. ನನ್ನ ಅತ್ತೆ ಆವಾಗೆಲ್ಲಾ 
ಮಾವನವರನ್ನು ಚ ಮಾಡುತ್ತಿದ್ದರು: "ಹೆಂಡತಿ ಬಸಿರಾದಾಗ ಅವರಿಗೆ 
ಇದನ್ನೆಲ್ಲಾ ನೆನಪು ಮಾಡಿದರೂ ಕೆಲಸದ ಒತ್ತಡದಲ್ಲಿ ಮಾಡಲಾಗಲಿಲ್ಲ; ಅದಕ್ಕೆ 


ಪಾವೆಂ ನಾವು ಕಂಡಂತೆ / 21 


ಈಗ ಸೊಸೆಯಂದಿರಿಗೆ, ಮಕ್ಕಳಿಗೆ ಮಾಡುತ್ತಾರೆ, ಅದೂ ನೆನಪಿಟ್ಟುಕೊಂಡು' 
ಅ೦ತ. ಅಂಥಾ ಗುಣ ಎಷ್ಟು ಜನರಲ್ಲಿ ಇರುತ್ತೆ. ನನ್ನ ಮೂರೂ ಮಕ್ಕಳ 
ಬಾಣ೦ತನ ನನ್ನ ಅತ್ತೆ ಮನೆಯಲ್ಲಿ ಆಗಿದೆ. ಅವರುಗಳು ಬೆಳದು 
ದೊಡ್ಡವರಾಗಿದ್ದು ಹೆಚ್ಚಿನಂಶ ಅಜ್ಜನ ಮನೆಯಲ್ಲಿ. ಅಜ್ಜ ದೊಡ್ಡನ ಪ್ರೀತಿ 
ವಾತ್ಸಲ್ಯಗಳನ್ನು ನನ್ನ ಮಕ್ಕಳು ಇಂದಿಗೂ ನೆನಪು ಮಾಡಿಕೊಳ್ಳುತ್ತಾರೆ. ನನ್ನ 
ಯಜಮಾನರಿಗೆ ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್‌ ಆಗಿ ಹಳ್ಳಿಗೆ ಟ್ರಾನ್ಸ್‌ಫರ್‌ ಆದಾಗ 
ನನ್ನ ಮಕ್ಕಳನ್ನು ಅವರೇ ಒಂದು ವಷ ೯ ಮನೆಯಲ್ಲಿ. ಸಾಕಿದರು. ಓದಿನಲ್ಲಿ 
ರ ಪ್ರಾಬ್ಲಂ ಬಂದರೆ ಹೇಳಿಕೊಡುವುದು, ಕೈತೋಟದಲ್ಲಿಯ ಗಿಡಕ್ಕೆ 
ನೀರು ಹಾಕುವುದು, ಗಿಡಗಳನ್ನು ನೆಡುವುದು, ಆರೈಕೆ ಮಾಡುವುದು, 
ಮಾತನಾಡುತ್ತಲೇ ಕೆಲಸ ಮಾಡುತ್ತಲೇ ಹೇಳಿಕೊಡುತ್ತಿದ್ದರು. ತೋಟಗಾರಿಕೆಯ 
ವಿಷಯದಲ್ಲಿ ಹಾಗೆನೇ. ನಾನು 4-5 ವರ್ಷದವಳಿದ್ದಾಗ ನನ್ನ ಅತ್ತೆ 
(ಸೋದರತ್ತೆಯ ಮನೆಗೆ ರಜಾದಿನಗಳಲ್ಲಿ ಹೋದಾಗ ರಾಮಭಟ್ಟ ಚಾಳಿನಲ್ಲದ್ದ 
ಅವರ ಸಣ್ಣ ಬಾಡಿಗೆ ಮನೆ ಮುಂದೆ ಮಾಡಿದ ಗಾರ್ಡನ್‌ ಇನ್ನೂ ನನಗೆ ಕಣ್ಣಲ್ಲಿ 
ಮನಸಲ್ಲಿ ಇದೆ. ಡೇರೆ ಹೂಗಳು, ಹರಿವೆ ಸೊಪ್ಪಿನ ಗಿಡಗಳು, ಎಲ್ಲ ಸಸ್ಕಾರೈಕೆಯ 
ವಿಷಯದಲ್ಲಿ ಮಾವನವರದು ಎತ್ತಿದ ಕೈ. ಸಾಹಿತ್ಯದಲ್ಲಿ ಅವರ ಪಾಂಡಿತ್ಯದ ಬಗ್ಗೆ 
ಬರೆಯಲು ನಾನು ಅನರ್ಹಳು. ಅವರ ಪ್ರತಿಯೊಂದು ಕೃತಿ ಪ್ರಿಂಟ್‌ ಆದಾಗ 
ನಾನು ತುಂಬಾ ಸಂತೋಷ ಹಾಗೂ ಹೆಮ್ಮೆ ಪಟ್ಟಿದ್ದೇನೆ. ಹೊಸ ರುಚಿಯ 
ಅಡುಗೆಗಳನ್ನು ಮಾಡಿದಾಗ ಮೆಚ್ಚಿ ಖುಷಿಯಲ್ಲಿ ತಿನ್ನುವರು. ಮನೆಯಲ್ಲಿರುವಾಗ 
ಅವರು ನಿದ್ರೆ ಮಾಡುವುದೇ ಕಡಿಮೆ. ರಾತ್ರಿ ಮಲಗಿದಾಗ ಹಾಕಿದ ಲೈಟು 
ಬೆಳಗಿನವರೆಗೆ ಉರಿಯುತ್ತಿತ್ತು. ಪುಸ್ತಕ ಹಿಡಿದೇ ನಿದ್ರಿಸುವರು; ಎಚ್ಚರವಾದಾಗ 
ಮತ್ತೆ ಓದುತ್ತಾ ಇರುವರು. ಬೆಳಿಗ್ಗೆ ಬೇಗ ಏಳುವರು. ಅವರ ಮೇಜಿನ ತುಂಬಾ 
ಪುಸ್ತಕಗಳು ಅಸ್ಕವ್ಯಸ್ತವಾಗಿ ಬಿದ್ದಿರುತ್ತಿದ್ದವು. ನಾನು ಒಂದು ದಿನ ಟೇಬಲ್‌ 
ಮೇಲಿನ ಪುಸ್ತಕಗಳನ್ನು ಒಪ್ಪವಾಗಿ ಜೋಡಿಸಿ ಇಟ್ಟಿದ್ದೆ. ಹೊರಗೆ ಹೋದವರು 
ರೂಮಿಗೆ ಹೋಗಿ ಮೇಜನ್ನು ನೋಡಿ, “ಯಾಕೆ ಪುಸ್ತಕಗಳನ್ನು ಜೋಡಿಸಿದ್ದು, 
ಪುಸ್ತಕಗಳು ಅಸ್ತವ್ಯಸ್ತ ಇದ್ದರೇ ಒಳ್ಳೆಯದು ನನಗೆ; ನನಗೆ ಬೇಕಾದ ಪುಸ್ತಕ ಬೇಗ 
ಸಿಗುತ್ತೆ; ನನ್ನ ಕೆಲಸ ಬೇಗ ಆಗುತ್ತದೆ; ಆದ್ದರಿಂದ ನೀನು ಮೇಜನ್ನು ಸರಿ 
ಮಾಡಲು ಹೋಗಬೇಡಮ್ಮ” ಅಂದರು. ಅವತ್ತಿನಿಂದ ಅವರ ಮೇಜನ್ನು ನಾನು 
ಸರಿ ಮಾಡಲು ಹೋಗುತ್ತಿರಲಿಲ್ಲ. ಇನ್ನು ರಜೆ ದಿನಗಳಲ್ಲಿ ಅವರ ಮಗಳಂದಿರು 
ಬಂದರೆ ನನ್ನ ಮಾವ ಅವರೊಟ್ಟಿಗೆ ಮಾತನಾಡುತ್ತಾ ಅಥವಾ ಸೊಪ್ಪ ಬಿಡಿಸುತ್ತಾ 
ಅವರಿಗೆ ಕ ಹೇಳುತ್ತಿದ್ದರು. ಅವರೊಟ್ಟಿಗೆ ಅವರೂ ಕೂಡ ಹಾಡು 
ಹೇಳುತ್ತಾ ಅಲ್ಲಲ್ಲಿ ತಪ್ಪುಗಳನ್ನು 'ತಿದ್ದುತಿದ್ದರು. ಸಂಗೀತದಲ್ಲಿ ಅವರದು ಎತ್ತಿದ ಕೈ. 


22 / ಪಾವೆಂ ನಾವು ಕಂಡಂತೆ 


ರಾಗಗಳನ್ನು ಹೇಳಿಕೊಡುತ್ತಿದ್ದರು. ಅವರ ಬಗ್ಗೆ ಈಗ ನೆನಪು ಮಾಡಿಕೊಳ್ಳುವಾಗ 
ಅವರೊಂದು ನಡೆದಾಡುವ ಎನ್‌ಸೈಕ್ಲೋಪೀಡೀಯ ಅಂತ ಅನಿಸುವುದು. 
ಯಾವುದೇ ವಿಷಯವಾಗಿ ಏನೇ ಪ್ರಶ್ನೆ ಕೇಳಿದರೂ ಅವರಿಂದ ಥಟ್‌ ಎಂದು 
ಸಮಂಜಸ ಉತ್ತರ ಬರುವುದು. ನನ್ನ ಮಕ್ಕಳು ಸಂಗೀತದ ವಿಷಯವಾಗಲೀ, 
ಓದಿನ ವಿಷಯವಾಗಲೀ ಅಥವಾ ಧರ್ಮ-ಕರ್ಮಗಳ ವಿಷಯವಾಗಲೀ, 
ಪ್ರಾಪಂಚಿಕ ವಿಷಯವಾಗಲೀ ಚರ್ಚಿಸುವಾಗ ಅವರ ಅಜ್ಜನನ್ನು ಇವತ್ತಿಗೂ 
ತುಂಬಾ ನೆನಪಿಸಿಕೊಳ್ಳುತ್ತಾರೆ. ಅವರ ಎಲ್ಲಾ ಪ್ರಶ್ನೆಗಳಿಗೆ ಪಾವೆ೦ ಅಜ್ಜನ ಹತ್ತಿರ 
ಸರಿಯಾದ ಉತ್ತರ ಇದೆ ಎಂದು ಅವರ ಅಭಿಪ್ರಾಯ. 


ನನ್ನ ಯಜಮಾನರು ಶಿವಮೊಗ್ಗ ಜಿಲ್ಲೆ ಚನ್ನಗಿರಿ ತಾಲ್ಲೂಕಿನ ಹೊದಿಗೆರೆ 
ಎಂಬ ಹಳ್ಳಿಯಲ್ಲಿ ಬ್ಯಾಂಕ್‌ ಮ್ಯಾನೇಜರ್‌ ಆಗಿದ್ದಾಗ ಮಾವನವರು ಆಸ್ಪತ್ರೆಗೆ 
ದಾಖಲಾದರು. ಆರೋಗ್ಯದ ವಿಷಯವಾಗಿ ಅವರು ಒ೦ದೆರಡು ಬಾರಿ ಆಸ್ಪತ್ರೆಗೆ 
ದಾಖಲಾಗಿ ಆರೋಗ್ಯ ಸುಧಾರಿಸಿ ಮನೆಗೆ ಮರಳಿದ್ದರು. ಅವಾಗೆಲ್ಲಾ ಎಲ್ಲಾ 
ಮಕ್ಕಳೂ, ಸೊಸೆಯಂದಿರಿ, ಮೊಮ್ಮಕ್ಕಳು ಹತ್ತಿರ ಇದ್ದೆವು. ಆದರೆ ಆ ಸಾರ್ತಿ 
ಮಾತ್ರ ಏನೋ ಸಣ್ಣ ಕಾರಣದಿಂದಾಗಿ ಆಸ್ಪತ್ರೆ ಸೇರಿದವರು ಜೀವಂತ ಮನೆಗೆ 
ಮರಳಲಿಲ್ಲ. ಎಲ್ಲಾ ಮಕ್ಕಳು ಆ ಸಾರ್ತಿ ಅವರ ಜೊತೆಯಲ್ಲಿ ಇರಲಿಲ್ಲ. ನನ್ನ 
ಯಜಮಾನರು ಬ್ಯಾಂಕ್‌ ಕೀ ಇನ್ನೊಬ್ಬ ಆಫೀಸರ್‌ ಬರುವವರೆಗೆ ಕಾಯ್ದು ನಂತರ 
ಅವರಿಗೆ ಕೀ ಕೊಟ್ಟು ನಾವುಗಳು ಹುಬ್ಬಳ್ಳಿ ತಲುಪುವವರೆಗೆ ನಮಗೆ ಅವರ 
ಅಂತಿಮ ದರ್ಶನವಾಗಲಿಲ್ಲ. ಹಾಗೂ ಅಂತ್ಯಕ್ರಿಯೆ ಮುಗಿದು ಹೋಗಿತ್ತು. 
ಅದೊಂದು ಬೇಸರ ನಮಗೆಲ್ಲ ಇಂದೂ ಇದೆ. ಅವರು ನಮ್ಮನಗಲಿ 26 
ವರ್ಷಗಳಾಗಿದ್ದರೂ ಅವರ ವ್ಯಕ್ತಿತ್ವ ನಮ್ಮ ಹೃದಯದಿಂದ ಮರೆಯಾಗಿಲ್ಲ. ಅವರ 
ಬಗ್ಗೆ ಬರೆಯಲು ಬೇಕಾದಷ್ಟಿದೆ. 


ದಾವಣಗೆರೆಯ ನಮ್ಮ ಮನೆಯ ಗೃಹಪ್ರವೇಶ ಮತ್ತು ಅಂದೇ ನಡೆದ ನನ್ನ 
ಮಗನ ಉಪನಯನದ ಹೊತ್ತಿಗೆ ನನ್ನ ಅತ್ತೆ ಮಾವ ಆ ಮನೆಯಲ್ಲಿ ಹದಿನೈದು 
ಇಪ್ಪತ್ತು ದಿನ ನಮ್ಮೊಂದಿಗಿದ್ದರು. ಆ ದಿನಗಳು ನಮಗೆ, ನನ್ನ ಮಕ್ಕಳಿಗೆ 
ಮರೆಯಲಾಗದ ದಿನಗಳು. ನಮ್ಮ ಮಟ್ಟಿಗೆ ಸುವರ್ಣ ದಿನಗಳು. ನನ್ನ ಅತ್ತೆ- 
ಮಾವನವರಂತಹ ವ್ಯಕ್ತಿತ್ವವನ್ನು, ನನ್ನ ಮಾವನವರ ಚುರುಕು ಬುದ್ಧಿಶಕ್ತಿಯ 
ಬರವಣಿಗೆಯನ್ನು ಕಂಡು, ಅವರೊಂದಿಗೆ ಇದ್ದು ಆ ದಿನಗಳನ್ನು ಅನುಭವಿಸಿದ 
ನಾವೇ ಪುಣ್ಯವಂತರು. ಅವರ ಆಶೀರ್ವಾದ ಯಾವಾಗಲೂ ನಮ್ಮ 

ಮೇಲಿರಲೆಂದು ಹಾರೈಸುತ್ತೇನೆ. 
ಕ್ಟ 


ಪಾವೆಂ ನಾವು ಕಂಡಂತೆ / 23 


ಸಾವೆ೦ ಅವರಿಗೆ ನಮನ 


ವಿಜಯಲಕ್ಷ್ಮಿ ರಮಾನಂದ ಪಾಡಿಗಾರ 


ದಶಕ ದಶಕಗಳಿಂದ ಹರಡಿದೆ 

ಪಾವೆಂ ಹೆಸರಿನ ಪರಿಮಳ. 

ವ ಪರಿಮಳಕ್ಕೆ ಮನ ಸೋತವರ ಮನ ಎಂದಿದೆ: 
"ಭಲೇ! ಎಂತಹ ವಿಡಂಬನೆ, ಹಾಸ್ಯ, ಬರಹಚಾತುರ್ಯ”. 


ಹರಡಿದೆ ಕಸ್ತೂರಿಯ ಪರಿಮಳ: 

ಪಾವೆಂ ಅಂದರೆ ಕಸ್ತೂರಿ; ಕಸ್ತೂರಿ ಅಂದರೆ ಪಾವೆಂ 
ಕಸ್ತೂರಿಯ ಪರಿಮಳ ಹರಡಿದಲ್ಲೆಲ್ಲಾ 

ಹರಡಿತು ಪಾವೆಂ ಸಾಹಿತ್ಯ ಪರಿಮಳ. 

ಆ ಪರಿಮಳ ಆಸ್ವಾದಿಸಿದವರಿಗೆಲ್ಲಾ ಅದನು 

ಮತ್ತೆ ಮತ್ತೆ ಆಸ್ವಾದಿಸುವ ಹಂಬಲ. 


ಕಸ್ತೂರಿಯ ಬೇರು ಪಾವೆಂ 

ಬೇರಿನಿಂದ ಹೊರಹೊಮ್ಮಿದ ಪಾವೆಂ ಬಳ್ಳಿ 
ಹಬ್ಬತು ಎಲ್ಲಾ ಕಡೆಗೆ. 

ಆ ಬಳ್ಳಿಯಲಿ ಮೂಡಿದವು 

ಅನೇಕ ರೆಂಬೆಗಳು, ಎಲೆಗಳು; 

ಅರಳಿದವು ಸಾಹಿತ್ಯದ ಹೂಗಳು, 

ಆದವು ಸದಭಿರುಚಿಯ ಸವಿ ಹಣ್ಣುಗಳು. 


ಪಾಡಿಗಾರು ವೆಂಕಟರಮಣಾಚಾರ್ಯ, ಲಾಂಗೂಲಾಚಾರ್ಯ, 
ಮುರಳೀಧರ, ರಾಧಾಕೃಷ್ಣ, ರಮಾನಂದ ಅನ್ನುವ 
ಹೆಸರು ಹೆಸರುಗಳಲಿ ಆ ಬಳ್ಳಿಯಲಿ ಅರಳಿದ 


24 / ಪಾವೆಂ ನಾವು ಕಂಡಂತೆ 


ಪಾವೆಂ ಸಾಹಿತ್ಯವೆಂಬ ಹೂ-ಹಣ್ಣುಗಳನು 
ಪ್ರೀತಿಯಿಂದ ಜನ ಆಫ್ರಾಣಿಸಿದ್ದಾರೆ, ಆಸ್ವಾದಿಸಿದ್ದಾರೆ. 


ಪಾವೆಂ ಬಳ್ಳಿಯ ಹೂ-ಹಣ್ಣುಗಳ ಪರಿಮಳ-ಸ್ವಾದ 
ಯಾವಾಗಲೂ ಸುಮಧುರ. 


ಇಂದಿಗೂ ಸಾಹಿತ್ಯ ಲೋಕದಲಿ 
ಪಾವೆಂ ಕೃತಿಗಳ ಪರಿಮಳ 
ಹೊರಸೂಸುತಿರುವದು ನಿರಂತರ. 


ಆಡ೦ಬರವಿಲ್ಲದೆ, ಪ್ರಶಸ್ತಿ-ಪ್ರಶಂಸೆಗಳ ನಿರೀಕ್ಷಿಸದೇ 
ನಿರ್ವಿಕಾರಚಿತ್ತರಾಗಿ ಸಾಹಿತ್ಯಕೃತಿಗಳತ್ತ 

ಒಲವು ತೋರಿದ ಸರಸ್ವತಿಪುತ್ರ ಪಾ. ವೆಂ. 

ಅವರ ವಿಶಾಲ ಹೃದಯದ ಸಿರಿವಂತಿಕೆ 
ಸಾಹಿತ್ಯ-ಹಾಸ್ಯ-ಚಿ೦ತನೆ-ವಿಡಂಬನೆಯ ಪರಿಮಳ 
ಅದೆಷ್ಟು ಘಮ-ಘಮ. 


ಯಾರು ಯಾವಾಗ ಅವರ ಯಾವ ಕೃತಿ ಓದಿದರೂ 
ವಿಚಾರ, ವಿಡಂಬನೆ, ಹಾಸ್ಯಕ್ಕೆ ತಲೆದೂಗಿ 
ಆಸ್ವಾದಿಸುವನು ಅದರ ಪರಿಮಳ. 


ಪಾವೆಂ ಧಾಟಿಗೆ ಪಾವೆಂ ಅವರೇ ಸರಿಸಾಟಿ. 
ಕನ್ನಡ ಸಾಹಿತ್ಯಲೋಕದಲಿ ಅನವರತವಾಗಿರಲಿ 
ಅವರ, ಅವರ ಸಾಹಿತ್ಯದ ಪರಿಮಳ. 


ಶತಮಾನೋತ್ಸವದ ಸಂಭ್ರಮದಲಿ ಪಾವೆಂ ಅವರ 
ಬಳ್ಳಿಯ ಕೊಂಬೆ-ರೆಂಬೆ, ಎಲೆ, ಹೂ-ಹಣ್ಣುಗಳಿಂದ 
ಪ್ರೀತಿಯ ನಮನಗಳು ಸಾವಿರ ಸಾವಿರ. 


ಪಾವೆಂ ನಾವು ಕಂಡಂತೆ / 25 


ಮಡಕ ದೃಷ್ಟಿಯಲ್ಲ ತ೦ದೆ 


ಅನಸೂಯ ಜಿ. ಮಾರ್ಕೋಡ 


ಪಾವೆ೦ ಅವರ 8 ಜನ ಮಕ್ಕಳಲ್ಲಿ 6 ನೆಯವಳು ನಾನು. ನಾನವರ ಬಗ್ಗೆ 
ಹೆಚ್ಚೇನೂ ಅರಿಯೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನವರ ಕೃತಿಗಳನ್ನು 
ಓದಿದ್ದು ಇತ್ತೀಚೆಗಷ್ಟೆ. ಆದರೆ ಅವರು ನಮ್ಮ ಪ್ರೀತಿಯ ತಂದೆಯಾಗಿದ್ದರು. 
ಅವರನ್ನು ಕಂಡರೆ ನಮಗೆ ಚಿಕ್ಕಂದಿನಲ್ಲಿ ಭಯ ಮಿಶ್ರಿತ ಆದರವಿತ್ತು. ಹಾಗೆಂದು 
ಅವರೆಂದೂ ನಮ್ಮನ್ನು ದಿಟ್ಟಿಸಲಿಲ್ಲ. ದಂಡಿಸಿಲ್ಲ ಬಹಳ ಓದಿಲ್ಲವೆಂದು 
ಅವಮಾನಿಸಿಲ್ಲ. 


ಮನೆಯಲ್ಲಿದ್ದರೆ ಬಿಳಿಯ ಲುಂಗಿ ಮೇಲೆ ಬನಿಯನ್‌, ಮೇಲೊಂದು 
ಅರ್ಧತೋಳಿನ ಸ್ವೆಟರ್‌, ತಲೆಗೊಂದು ಮಫ್ಲರ್‌ - ಚಳಿ ಇದ್ದರೆ ಈ 
ವೇಷಭೂಷಣ. ಹೊರಹೊರಟರೆ ಬಿಳಿ ನಿಲುವಂಗಿ ಧೋತರ, ಕೈಯಲ್ಲಿ 
ಎಡಗೈಯ ಮಣಿಗಂಟಿಗೆ ತೂಗು ಹಾಕಿರುತ್ತಿದ್ದ ಕೊಡೆ. ಬಲಗೈಯಲ್ಲಿ ಕೆಲವು 
ಪುಸ್ತಕ. ಕಾಲಿಗೆ ಚಪ್ಪಲಿ ಮೆಟ್ಟ ನಿಧಾನವಾಗೆಂಬಂತೆ ದೂರದೂರ ಹೆಜ್ಜೆ 
ಇಡುತ್ತಿದ್ದರು. 


ಬರೆಯುವಾಗ ಅಥವಾ ಓದುವಾಗ ಅವರು ಒಂದು ವಿಚಿತ್ರ ಭಂಗಿಯಲ್ಲಿ 
ಕುಳಿತುಕೊಳ್ಳುತ್ತಿದ್ದರು. ತನ್ನ ಎರಡೂ ಪಾದಗಳನ್ನು ಕುರ್ಚಿಯ 
ಬಲಭಾಗದಲ್ಲಿರಿಸಿಕೊಂಡು  ಮೊಣಗ೦ಟುಗಳೆರಡನ್ನು ಬಲಬದಿಗೆ ವಾಲಿಸಿ 
ಕುರ್ಚಿಯ ಹಿಡಿಯ ಮೇಲೆ ಇಟ್ಟರುತ್ತಿದ್ದರು. ಮಧ್ಯದಲ್ಲಿ ಪುಸ್ತಕ. 


ಪ್ರತಿದಿನ ಬೆಳಿಗ್ಗೆ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕರಿಸುವ ಪರಿಪಾಠವಿತ್ತು. 
ಕೆಲವು ಶ್ಲೋಕಗಳನ್ನು ಮತ್ತು ದೇವರನಾಮಗಳನ್ನು ಹೇಳಿಕೊಟ್ಟಿದ್ದರು. 
ತಾಯಿಯವರು ಹಾಡು ಹೇಳುತ್ತಿರಲಿಲ್ಲವಾದರೂ ಇದಕ್ಕೆಲ್ಲ ಪೂರಕವಾಗಿದ್ದರು. 
ಅಕ್ಕ ಸುಶ್ರಾವ್ಯವಾಗಿ ಹಾಡುತ್ತಿದ್ದಳು. ಅವರು ಹೇಳಿ ಕೊಟ್ಟ ದೇವರನಾಮಗಳನ್ನು 
ರಮಾನಂದಣ್ಣನ ಮಕ್ಕಳೂ ಚೆನ್ನಾಗಿ ಹಾಡುತ್ತಿದ್ದರು. 


26 / ಪಾವೆಂ ನಾವು ಕಂಡಂತೆ 


ಪೂಜಾವಿಧಿಗಳನ್ನು ಶ್ರದ್ಧೆಯಿಂದ ತಂದೆಯವರು ಮಾಡುತ್ತಿದ್ದರು. 
ಉಪನಯನದ ನ೦ತರ ಗ೦ಡುಮಕ್ಕಳಿಗೂ ಮಂತ್ರ ಹಾಗೂ ಪೂಜಾವಿಧಿಗಳನ್ನು 
ಹೇಳಿಕೊಟ್ಟಿದ್ದರು. 


ನಾವು ಚಿಕ್ಕವರಿದ್ದಾಗ ತಂದೆಯವರು ನಮಗೆ ಮಹಾಭಾರತ, ಕುಮಾರವ್ಯಾಸ 
ಭಾರತ, ಜೈಮಿನಿ ಭಾರತ, ಶ್ರೀಮದ್‌ ಭಾಗವತ ಮತ್ತು ವಾಲ್ಮೀಕಿ 
ರಾಮಾಯಣವನ್ನೂ ಓದಿ ಹೇಳಿದ್ದರು. ಸಂಸ್ಕೃತದಲ್ಲಿರುವುದನ್ನು 
ಶ್ಲೋಕರೂಪದಲ್ಲಿ ಓದಿ ಕಥಾರೂಪದಲ್ಲಿ ವಿವರಿಸುತ್ತಿದ್ದರು. ಕನ್ನಡ ಕಾವ್ಯಗಳನ್ನು 
ಪದ್ಯರೂಪದಲ್ಲಿ ಸುಶ್ರಾವ್ಯವಾಗಿ ಹೇಳುತ್ತಿದ್ದರು. ಭಾಮಿನಿ ಷಟ್ಪದಿಯ ಕಾವ್ಯದ 
ಸಾಲುಗಳು ಇನ್ನೂ ನನ್ನ ಕಿವಿಯಲ್ಲಿ ಮೊಳಗಿದಂತಿದೆ. ಇದರಿಂದಾಗಿ 
ಪ್ರಯೋಜನವೆಂದರೆ ನಾವೆಲ್ಲಾ ಸ್ಪಷ್ಟ ಉಚ್ಛಾರ, ಪದವಿಂಗಡಣೆ ಮಾಡಬಲ್ಲವು. 
ಯಾರೇ ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡಿದರೆ ಹೊಗಳಿ 
ಪೋತ್ಸಾಹಿಸಿದ್ದಾರೆ. ಹೊಸದೇನಾದರೂ ಮಾಡಿ ಎನ್ನುತ್ತಿದ್ದರು. 


ಶೇಂಗಾ ಅವರ ಪ್ರೀತಿಯ ಖಾದ್ಯ. ನಾನು ಚಿಕ್ಕವಳಿರುವಾಗಿ ಹುಬ್ಬಳ್ಳಿಯ 
ಬೀದಿಗಳಲ್ಲಿ ಶೇಂಗಾದ ಹೊಸ ಪೀಕು ಬಂದಾಗ ಸಿಪ್ಪೆ ಸಹಿತ ಭಟ್ಟಿಯಲ್ಲಿ ಹುರಿದು 
ಬಿಸಿಬಿಸಿಯಾಗಿ ಮಾರುತ್ತಿದ್ದರು. ತಂದೆಯವರು ಅವನ್ನು ಸ್ವಲ್ಪ ಖರೀದಿಸಿ, 
ಆಫೀಸಿನಿಂದ ಮನೆಗೆ ಬರುವಾಗ ಎಡ ಜೇಬಿನಲ್ಲಿರಿಸಿ ಒಡೆದು ತಿನ್ನುತ್ತಾ 
ಬಲಗೈಯ್ಯಲ್ಲಿ ಪುಸ್ತಕ ಓದುತ್ತಾ ಬರುತ್ತಿದ್ದರು. ಆಗ ಜನದಟ್ಟಣೆ ಹಾಗೂ ವಾಹನ 
ಸಂಚಾರ ಇರಲಿಲ್ಲವಾಗಿ ರಸ್ತೆಯ ಬದಿಹಿಡಿದು ಬರುತ್ತಿದ್ದರು. ಉಳಿಸಿ ನಮಗೂ 
ಹಂಚುತ್ತಿದ್ದರು. 


ಸುಸಂಸ್ಕೃತ ಮನೆತನದಲ್ಲಿ ಜನಿಸಿ ತಾಯಿ-ಅಕ್ಕಂದಿರಿತ್ತ ಸಂಸ್ಕಾರದಿಂದ 
ಸನ್ಮಾರ್ಗದಲ್ಲಿ ನಡೆದು, ನಾನಾರೀತಿಯ ತೊಡಕುಗಳನ್ನು ನಿವಾರಿಸಿಕೊಂಡು 
ಸಿಕ್ಕಿರುವ ಪುಟ್ಟ ಪುಟ್ಟ ಅವಕಾಶವನ್ನು ದೊಡ್ಡದಾಗಿಸಿಕೊಂಡು ಗುರಿ ಸಾಧಿಸಿದ 
ಧೀಮಂತ ವ್ಯಕ್ತಿಯಾದ ನಮ್ಮ ತಂದೆಯವರಿಗೆ ಬೆಕ್ಕು ಪ್ರಿಯವಾದ ಪ್ರಾಣಿ. 
ರಾಜಗಾಂಭೀರ್ಯದಿಂದ ನಡೆಯುತ್ತಾ, ಬಾಲಬೀಸುತ್ತಾ, ಬೆಚ್ಚಗಿನ ತಾಣ ಹುಡುಕಿ 
ಮಲಗುವ ಅದನ್ನು ಕಂಡು ಅವರು ಹೀಗೆ ಹೇಳುತ್ತಿದ್ದರು ಇನ್ನೊಂದು 


ಜನ್ಮದಲ್ಲಿ ನಾನು ಬೆಕ್ಕಾಗಿ ಹುಟ್ಟುತ್ತೇನೆ. ಈಗ ಯಾರ ಮನೆಯಲ್ಲಿ ಬೆಕ್ಕಾಗಿ 
ಇದ್ದಾರೋ ಗೊತ್ತಿಲ್ಲ! 


ಕಿ 


ಪಾವೆಂ ನಾವು ಕಂಡಂತೆ / 27 


ಅಣ್ಣ ಬೆಕೆಖಿದ ಕನ್ನಡವ ಕಾಪಾ 


ಅನಸೂಯ ಜಿ. ಮಾರ್ಕೋಡ 


ಬೊಕ್ಕಸದ ಕಣಜವಿದು ಚೊಕ್ಕವಾಗಿಹುದು 
ಮಕ್ಕಳಿಗೂ ಬಹುದಿದು ಜತನ ಜೋಪಾನ 
ಚಿಕ್ಕದಾಗಿಹುದೆಂದು ಬಿಕ್ಕದಿರಿ ಎಲ್ಲೂ 
ಕನ್ನಡಮ್ಮನ ಬಸಿರ ಹೊಕ್ಕದನು ತಂದೆ 
ಚಿಕ್ಕವರ ಜೀವನಕೆ ಇದುವೆ ಆಧಾರ 
ಸಾರುವುದು ಇದು ನಿಮಗೆ ಸಕಲ ಸಾಕಾರ 
ಮುಕ್ಕುಗೊಳಿಸದೆ ಇದನು ಚೊಕ್ಕವಾಗಿರಿಸಿ 
ಸಿಕ್ಕಿದರೆ ಕೆಡವದಿರಿ ಪಕ್ಕದಲ್ಲಿರಿಸಿ 
ಚಿ೦ತಾಮಣಿಯನಿದನು ಸಂಚರಿಸಿ ನಾತಂದೆ 
ಚಿಂತೆಬಿಡಿ, ನೀವಿದನು ಕೊಂಚ ಆಶ್ರಯಿಸಿ. 


28 / ಪಾವೆಂ ನಾವು ಕಂಡಂತೆ 


ಸನ್ನ ಬಾಲ್ಯದ ಸಣನೆಸಫುಗಜು 


ಅಹಲ್ಯಾ ಕೃಷ್ಣಮೂರ್ತಿ ರಾವ್‌ 


ಜೀವನದ ಮರಳ್ಗಾಡಿನಲ್ಲಿ ಬಾಲ್ಕ ಒಂದು 'ಮರುವನ' ಇದ್ದಂತೆ. ನೋವಿನ 
ನಸು ಸೋಂಕು ಇಲ್ಲದ ಆ ಬದುಕು ಸಂತಸದ ಬುಗ್ಗೆಗಳಿಂದಾಗಿ, ಸ೦ತೃಪ್ತಿಯ 
ಹಸಿರಿನಿ೦ದಾಗಿ ಸ್ಪರ್ಗಸದೃಶ ಸೌಖ್ಯದ ತವರುಮನೆಯಾಗಿದೆ. ಅಂಥ ಆ ಬಾಲ್ಕದ 
ಒಂದೊಂದು ರಸಸನ್ನಿವೇಶವನ್ನು ನೆನೆದುಕೊಂಡ ಮಾತ್ರಕ್ಕೆ ಮೈ ಮನಗಳೆರಡು 
ಹರ್ಷದಿಂದ ಪುಲಕಿತಗೊಳ್ಳುವುವು. 


ಅಪ್ಪ ಎ೦ಬ ಎರಡಕ್ಷರದಲ್ಲಿ ಎಂಥಹ ಚುಂಬಕ ಶಕ್ತಿ ಇದೆ. ಬೆಳಿಗ್ಗೆ ಎದ್ದೊಡನೆ 
ಅಪ್ಪ ದೇವರ ಪೂಜೆ ಮಾಡುತ್ತಿದ್ದರು. ಆನಂತರ ನನ್ನ ಸೇವೆ ಮಾಡುತ್ತಿದ್ದರು. 
ಆಫೀಸಿಗೆ ಹೋಗುವ ಮೊದಲು ನನ್ನನ್ನು ಎತ್ತಿಕೊಂಡು ಮನೆ ತುಂಬಾ ಸುತ್ತಾಡಿ, 
ಪ್ರೀತಿಯಿಂದ ಮುದ್ದಾಡಿ, ವಾತ್ನಲ್ಕದಿಂದ ಕೆನ್ನೆ ಸವರಿ, ಹೆಗಲಿನಿಂದ ನನ್ನನ್ನು 
ಕೆಳಗಿಳಿಸಿ, ಅಮ್ಮನೊಡನೆ “ಲಕ್ಷ್ಮೀ ಆಫೀಸ್‌ಗ್‌ ಪೋತು ಬರ್ಪೆ” ಎಂದು 
ಗಡಿಬಿಡಿಯಿಂದ ಹೇಳಿ ಹೊರಟು ಹೋಗುತ್ತಿದ್ದರು. ಮತ್ತೆ ರಾತ್ರಿಯವರೆಗೆ ಅಪ್ಪನ 
ದಾರಿ ಕಾಯುವ ಕೆಲಸ ನನ್ನದಾಗಿತ್ತು. 


ಅಪ್ಪನ ಹಸ್ತವೇ ಅಮೃತಹಸ್ವ. ಒಮ್ಮೆ ನಾನು ಕಿವಿನೋವಿನಿಂದ ಬೊಬ್ಬೆ 
ಹೊಡೆಯುತ್ತಿರುವಾಗ ಅಮ್ಮ ಬೆಳ್ಳುಳ್ಳಿ ಎಣ್ಣೆ ಟೇಲ್‌ ಕಿವಿಗೆ ಹಾಕಿದರು. ಆಟಕೆ 
ಕಿವಿನೋವು ಕಡಿಮೆ ಆಗಲಿಲ್ಲ. "ನನ್ನ 'ಅಳುವೂ ನಿಂತಿರಲಿಲ್ಲ. ಸಲ್ಪ ನೋವು 
ಆದರೂ ಕೂಡ ಸಹಿಸಲಾರದ ನಾನು 'ಜೊಬ್ಜ ಹೊಡೆಯತೊಡಗಿದೆ. ನನ್ನ ಬೊಬ್ಬೆ 
ಕೇಳಿ ಅಪ್ಪ ಓಡೋಡಿ ಬಂದರು. ಹತ್ತಿರ ನಂ ಕೈಯನ್ನು ನನ್ನ 2 ಮೇಲೆ 
ಇಟ್ಟು ಪ್ರೀತಿಯಿಂದ ಸಮಾಧಾನ ಮಾಡಿದರು. ನನ್ನ “ವಿಗೆ. ಅವರ ಕೈಯ 
ಸರ್ಶವಾದೊಡನೆ ನೋವು ಮಾಯವಾಗಿ ಒಮ್ಮೆಲೆ ee 


ಒಡನೆಯೆ ಆ ಮಮತೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲಿಯೇ 
ನಿದ್ದೆ ಮಾಡಿದೆ. 


ಪಾವೆಂ ನಾವು ಕಂಡಂತೆ / 29 


ಅಪನ ಸಿಟ್ಟು ದವಡೆಗೆ ಪೆಟ್ಟು ಶಾಲೆಗೆ ರಜೆಯ ಸಮಯವಾದ್ದರಿಂದ ನಮ್ಮ 


2 


ಮನೆಯಲ್ಲಿ ಸಂಬಂಧಿಕರ ಮಕ್ಕಳ ಸಮ್ಮಿಳನ ನಡೆಯುತ್ತಿತ್ತು. ಕತ್ತಲೆಯಾಗುತ್ತಿದ್ದಂತೆ 
ನಮ್ಮ ಗಲಾಟೆ ತಾರಕಕ್ಕೇರಿತು. ಹಾಡುತ್ತಾ, ಮಾತನಾಡುತ್ತಾ, ಜೋರಾಗಿ 
ಕೇಕೆಹಾಕುತ್ತಾ ನಗಲಾರಂಭಿಸಿದೆವು. ತಂದೆಯವರು ಹೊರಗಿನ ಕೋಣೆಯಲ್ಲಿ 
ಕುಳಿತು ಗಂಭೀರವಾಗಿ ಏನೋ ಬರೆಯುವ ಕೆಲಸದಲ್ಲಿ ತೊಡಗಿದ್ದರು. ಈ 
ಗಲಾಟೆಯಿಂದ ಸಿಡಿಮಿಡಿಗೊಂಡ ನನ್ನ ಅಪ್ಪ ಕೂಡಲೇ ಬಿರಬಿರನೆ 
ಕೋಣೆಯೊಳಗೆ ಬಂದು ನನ್ನನ್ನು ನೋಡಿ ನನ್ನ ಕೆನ್ನೆಗೆ ಜೋರಾಗಿ ಬಾರಿಸಿದರು. 
ನನಗೆ ಒಮ್ಮೆಲೆ ಸಿಡಿಲು ಹೊಡೆದಂತಾಯಿತು. ದುಃಖದಿಂದ ಕಣ್ಣಿನಲ್ಲಿ ಕಣ್ಣೀರು 
ಉಕ್ಕಿ ಹರಿಯಿತು. ಯಾಕೆಂದರೆ ನನ್ನ ಪ್ರೀತಿಯ ತಂದೆ ಯಾವತ್ತು ನನ್ನನ್ನು 
ಗದರಿಸಿರಲಿಲ್ಲ; ಮತ್ತು ಹೊಡೆದದ್ದು ನೆನಪೇ ಇರಲಿಲ್ಲ. ಈ ಹೊಡೆತದಿಂದ 
ನನಗಾದ ವೇದನೆಗಿಂತ ಅವಮಾನ ಮತ್ತು ದುಃಖ ಜೋರಾಗಿತ್ತು ನಾನು 
ಅಳುತ್ತಾ ಹೋಗಿ ಒಂದು ಕಡೆ ಮುದುರಿ ಮಲಗಿದೆ. ಅಲ್ಲಿಯೇ ನಿದ್ದೆ ಹೋದೆ. 
ರಾತ್ರಿ ಆದಾಗ ನನ್ನ ಅಕ್ಕ ಬ೦ದು ಊಟಕ್ಕೆ ಕರೆದರು. ನಾನು ಎದ್ದೆ. ಆದರೆ 
ನನಗಾದ ಅವಮಾನದಿಂದ ನಾನು ಬಿದ್ದೆ ಎನ್ನಿಸಿತು. ದುಃಖ ಉಮ್ಮಳಿಸಿ ಬಂತು. 
“ನಾನು ಊಟಕ್ಕೆ ಬರುವುದಿಲ್ಲ” ಎಂದು ಹಠಡಿದೆ. ಅಮ್ಮ ಬಂದು ಕರೆದರೂ, 
“ನನಗೆ ಊಟ ಬೇಡ” ಎಂದು ಗಟ್ಟಿಯಾಗಿ ಅಳಲಿಕ್ಕೆ ಶುರುಮಾಡಿದೆ. ನನ್ನ 
ಕೂಗಿನ ಸ್ವರ ಕೇಳಿ ಅಪ್ಪನೇ ಒಳಗೆ ಬಂದರು. ಪ್ರೀತಿಯಿಂದ “ಊಟಕ್ಕೆ ಬಾ” 
ಎಂದು ಕರೆದರು. ನಾನು ಮೊಂಡು ಹಿಡಿದು ಊಟ ಮಾಡುವುದಿಲ್ಲ ಎಂದೆ. 
ಕೊನೆಗೆ ತಂದೆಯವರೇ ಸೋತರು. “ಬಾಮ್ಮ ನನ್ನದು ತಪ್ಪಾಯಿತು. ಇನ್ನೊಮ್ಮೆ 
ಹೊಡೆಯುವುದಿಲ್ಲ. ಬಾ ಊಟ ಮಾಡು” ಎಂದು ಎಬ್ಬಿಸಿ ಅಪ್ಪಿಕೊಂಡು ಹೋಗಿ 
ಉಣ್ಣಿಸಿದರು. ಅಪ್ಪನ ಅನುರಾಗದ ಮುಂದೆ ನನ್ನ ಕೋಪ, ತಾಪ, 
ಅವಮಾನವೆಲ್ಲಾ ಮಂಜಿನಂತೆ ಕರಗಿ ನೀರಾಗಿತ್ತು. 


ನನ್ನ ಅಪ್ಪ ನನ್ನ ಸೊತ್ತು. ನನ್ನ ಅಪ್ಪನ ಬಗ್ಗೆ ಯಾರಾದರೂ ಕೆಟ್ಟದ್ದು 
ಮಾತಾಡಿದರೆ ನನಗೆ ತಾಳ್ಮೆ ಇರಲಿಲ್ಲ. ಒಮ್ಮೆ ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ 
ನಮ್ಮ ತಂದೆ ಶಾಲೆಗೆ ಬ೦ದಿದ್ದರು. ನಮ್ಮ ಕ್ಲಾಸ್‌ ಟೀಚರ್‌ ಹತ್ತಿರ ಏನೋ 
ಮಾತನಾಡಿ ನಂತರ ಹೊರಟು ಹೋದರು. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಹುಡುಗಿ 
“ಅಯ್ಯೋ ಅದು ನಿನ್ನ ಅಪ್ಪನಾ? ಸ್ವಲ್ಪನೂ ಚಂದ ಇಲ್ಲ” ಎನ್ನಬೇಕೆ? ನನಗೆ ಪಿತ್ತ 
ನೆತ್ತಿಗೇರಿತು. ತಾಳ್ಮೆಯ ಕಟ್ಟೆಯೊಡೆಯಿತು. ಅವಳಿಗೆ ಒಂದು ಗುದ್ದಿದೆ. “ಏಯ್‌! 
ನಮ್ಮ ಅಪ್ಪ ಭಾಳ ಚಂದ ಇದ್ದಾರೆ. ಇನ್ನೊಮ್ಮೆ ಹಂಗೆಲ್ಲಾ ಹೇಳಿದರೆ ನೋಡು!” 


30 / ಪಾವೆಂ ನಾವು ಕಂಡಂತೆ 


ಎಂದು ಗದರಿದೆ. ನನ್ನ ಸ್ನೇಹಿತಳಿಗೆ ಅಪ್ಪನ ಸು೦ದರ ವ್ಯಕ್ತಿತ್ವದ ಪರಿಚಯವೇ 
ಇರಲಿಲ್ಲ ಮತ್ತು ಹೃದಯ ಶ್ರೀಮಂತಿಕೆ ಗೋಚರಿಸಲೇ ಇಲ್ಲ. 


ಹೂವಿನ ಸುಂದರ ಲೋಕದಲ್ಲಿ ನನ್ನ ಅಪ್ಪ ಮೈಮರೆಯುತ್ತಿದ್ದರು. ನಮ್ಮ 
ಮನೆಯ ಸುತ್ತಮುತ್ತಲಿದ್ದ ಕಿರಿದಾದ ಜಾಗದಲ್ಲಿ ಮಲ್ಲಿಗೆ, ಗುಲಾಬಿ, ಡೇಲಿಯ 
ಹೂಗಳು ಅರಳುತ್ತಿದ್ದವು. ಮನೆಯ ಮುಂದೆ ಕಟ್ಟಿದ್ದ ಸಣ್ಣ ಚಪ್ಪರದಲ್ಲಿ ಹರಡಿದ್ದ 
ಭಟ್ಕಳ ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಗಿಡಗಳು ಯಾವಾಗಲೂ 
ಹೂಬಿಡುತ್ತಿದ್ದವು. ನನಗೆ ಮತ್ತು ನನ್ನ ಅಕ್ಕ ಸುಕನ್ಕಳಿಗೆ ಹೂಗಳನ್ನು ಕೊಯ್ದು 
ನಂತರ ಪಾತ್ರೆಯಲ್ಲಿ ಸಂಗ್ರಹಿಸಿಡುವ ಕೆಲಸದಲ್ಲಿ ಸ್ಪರ್ಧೆ ನಡೆಯುತ್ತಿತ್ತು. ನಮ್ಮ ಅಪ್ಪ 
ಆಫೀಸಿನಿಂದ ಬಂದ ನಂತರ ಅವನ್ನೆಲ್ಲಾ ಲೆಕ್ಕಮಾಡಿ ಮೆಚ್ಚುಗೆಯನ್ನು 
ಸೂಚಿಸುತ್ತಿದ್ದರು. ಅರ್ವ ಶಹಭಾಸ್‌ ಗಿರಿಗೆ ನಮ್ಮ ಖುಷಿ ಇಮ್ಮಡಿಗೊಳ್ಳುತ್ತಿತ್ತು. 
ನಮ್ಮ ಪ್ರತಿಯೊಂದು ಚಟುವಟಿಕೆಯ ಮೇಲೂ ತಂದೆಯವರ ಗಮನವಿತ್ತು 
ಅವರ ಪೋತ್ಸಾಹ ಮತ್ತು ಮಾರ್ಗದರ್ಶನ ನಮಗೆ ಸದಾಕಾಲ ದೊರಕುತ್ತಿತ್ತು. 


ಅದೊಂದು ರಾತ್ರಿ ನನ್ನನ್ನು ಹುಲಿಯೊಂದು ಬೆನ್ನಟ್ಟಿಕೊಂಡು ಬಂದಿತು. 
ಕಿರುಚಿಕೊಳ್ಳುತ್ತಾ ಮನೆಯಲ್ಲಿ ಓಡತೊಡಗಿದೆ. ನಮ್ಮ ಮನೆಯಲ್ಲಿ ಮನೆಮಂದಿ, 
ಮಕ್ಕಳು ಎಲ್ಲಾ ನೆಲದ ಮೇಲೆ ಹಾಸಿಕೊಂಡು ಮಲಗಿದ್ದರು. ನಾನು ಹೆದರಿ 
ಮಲಗಿದವರ ಮೇಲೆಲ್ಲ ಓಡಿ ಕಡೆಗೆ ಅಡುಗೆ ಮನೆಗೆ ಬಂದೆ. ಅಲ್ಲಿಗೆ ಬಂದರೂ 
ಹುಲಿ ಬೆನ್ನಟ್ಟುತ್ತಾ ಬಂತು. ಹೆದರಿ ನಡುಗುತ್ತಾ “ಹುಲಿ! ಹುಲಿ!” ಎಂದು 
ಕೂಗುತ್ತಾ, ಓಡುತ್ತಲೇ ಇರುವಾಗ ಯಾರೋ ಬೆನ್ನಿಗೆ ಹೊಡೆದಂತಾಯಿತು. 
ಮುಚ್ಚಿದ ಕಣ್ಣು ತೆರೆಯಿತು. ಹುಲಿ ಮಾಯವಾಗಿತ್ತು. ಆದರೆ ನನ್ನ ತಂದೆ 
ನನ್ನೆದುರು ನಿಂತಿದ್ದರು. ಅವರು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊ೦ಡು, “ನೋಡು 
ಇಲ್ಲಿ. ಇಲಿಯೂ ಇಲ್ಲ. ಏನೂ ಇಲ್ಲ. ಹೆದರಬೇಡ” ಎಂದು ಸಂತೈಸಿ 
ಕರೆದುಕೊಂಡು ಹೋಗಿ ಮಲಗಿಸಿದರು. ನಾ ಕಂಡ ಕನಸಿಗೆ ನಾಚಿ ನೀರಾದೆ. 


ನಮ್ಮ ತಂದೆ ಸಂಗೀತಪ್ರಿಯರು. ಸಂಗೀತದ ಸಪ್ತಸ್ವರಗಳ ಪರಿಚಯವಿತ್ತು. 
ನಮ್ಮ ಮನೆಯಲ್ಲಿ ನನ್ನ ಅಕ್ಕ ಸುಕನ್ಯಾ, ಅನಸೂಯ ಮತ್ತು ನಾನು ಸಾಯಂಕಾಲ 
ದೇವರ ಮುಂದೆ ಕುಳಿತು ಭಜನೆ ಮಾಡುತ್ತಿದ್ದೆವು. ನಮ್ಮ ತಂದೆ ನಮ್ಮೊಡನೆ 
ಕುಳಿತು ನಮಗೆ ಹಾಡು ಹೇಳಿಕೊಡುತ್ತಿದ್ದರು. ನಮ್ಮ ಅಕ್ಕ ಸುಕನ್ಯಾ ತ್ಯಾಗರಾಜರ 
ಕೀರ್ತನೆಗಳನ್ನು ಹಾಡುವಾಗ ಅಪ್ಪ ತಾಳ ಹಾಕುತ್ತಾ ತಲೆ ಆಡಿಸುತ್ತಿದ್ದರು. ಅಕ್ಕನ 
ಕೆಲಸದಲ್ಲಿನ ಅಚ್ಚುಕಟ್ಟುತನ, ಅವಳ ನಿಲುವು, ನಡೆ-ನುಡಿ ಎಲ್ಲವನ್ನೂಅಪ್ಪಯ್ಯ 
ಪ್ರಶಂಸಿಸುತ್ತಿದ್ದರು. ಅಪಸ್ವರಕ್ಕೆ ಅಪ್ಪನ ಎದುರು ಎಡೆಯಿರುತ್ತಿರಲಿಲ್ಲ. 


ಪಾವೆಂ ನಾವು ಕಂಡಂತೆ / 31 


ಉನ್ನತ ವ್ಯಕ್ತಿತ್ವ ಆಳವಾದ ಜ್ಞಾನಸಂಪತ್ತು, ಆದರ್ಶವಾದ, ತ್ಯಾಗ, ತಾಳ್ಮೆ 


ಶಿಸ್ತು ಮತ್ತು ವೈಜ್ಞಾನಿಕ ಚಿಂತನೆಗಳಿಂದ ಕ್ರಿಯಾಸಂಪನ್ನರಾಗಿ ಹೋರಾಡಿ 


ಅಸಾಧ್ಯವೆಂಬುದು ಯಾವುದೂ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ನನ್ನ 
ತಂದೆಯವರು ಇದ್ದರೆಂದರೆ ಅತಿಶಯೋಕ್ತಿಯಲ್ಲ. 


ಕ್ಲೆ 


32 / ಪಾವೆಂ ನಾವು ಕಂಡಂತೆ 


ವ್ಯರ್ತಿಯಲ್ಲ, ಶಕ್ತಿ ! 


ಕೆ ಕೃಷ್ಣಮೂರ್ತಿ ರಾವ್‌ SDC 


ಡಾ. ರಾಧಾಕೃಷ್ಣನ್‌ 'ಕಣ್ಣೀರು ಮತ್ತು ಮುಗುಳ್ನಗೆ ಜೀವನದ ಸಂಗೀತವನ್ನು 
ಸೃಷ್ಟಿಸುತ್ತದೆ” ಎಂದಿದ್ದರು. ಬದುಕಿನಲ್ಲಿ ಕಷ್ಟಸುಖ ಎರಡೂ ಇದೆ. ಸಿಹಿ-ಕಹಿ 
ಎರಡೂ ಸೇರಿದಾಗಲೆ ಜೀವನವೆಂದು ಪಾವೆಂ ರುಜುವಾತು ಮಾಡಿದರು. ಪಾವೆಂ 
ಆಚಾರ್ಯರು ಜಯಕ್ಕಿಂತಲೂ ಸಾಧನೆ ಮುಖ್ಯ, ಲಾಭಕ್ಕಿಂತ ಕರ್ತವ್ಯ ಮುಖ್ಯ, 
ಫಲಕ್ಕಿ೦ತಲೂ ಶ್ರಮಿಸುವುದು ಮುಖ್ಯ, ಮಾತಿಗಿಂತಲೂ ಕೃತಿ ಮುಖ್ಯ ಎಂದು 
ತಿಳಿದವರು. ಪಾವೆಂ ನಮ್ಮನ್ನಗಲಿದಾಗ ಅವರಿಗೆ 77 ವರ್ಷವಾಗಿತ್ತು. ಆದರೆ ಆ 
ದಿವ್ಯಚೇತನ ಕಲಿಸಿದ ಕೆಲವು ಪಾಠಗಳು ಇಂದಿಗೂ ನಮಗೆ ಮಾರ್ಗದರ್ಶನ 
ನೀಡುತ್ತಿವೆ. 


ಪಾವೆ೦ ಅವರ ಪೂರ್ವಜರು ಉಡುಪಿಯ ಬಳಿಯ ಕೊಲ್ಯದವರು. ಆನಂತರ 
ಪಾಡಿಗಾರು ಎಂಬಲ್ಲಿಗೆ ಬಂದು ನೆಲಸಿದ್ದರಿಂದ ವಃ ಸ್ಥಳದ ಹೆಸರು 
ಇವರ ಹೆಸರಿನ ಹಿಂದೆ ಅಂಟಿ ಬಂದಿತು. ಸಜಜ ಉಡುಪಿಯ ಹೊರವಲಯದ 
ಕು೦ಜಿಬೆಟ್ಟು ಎ೦ಬಲ್ಲಿ 1915ನೇ ಇಸವಿಯ ಫೆಬ್ರುವರಿ 6ನೇ ತಾರೀಕಿನಂದು 
ಜನಿಸಿದರು. ಐದು ವರ್ಷದ ಮಗುವಿದ್ದಾಗಲೇ ಅವರ ತಂದೆ ತೀರಿಕೊಂಡರು. 
ಅಕ್ಕ ನೇತ್ರಾವತಿ ಹಾಗೂ ಭಾವ ನಾರಾಯಣಾಚಾರ್ಯರ ಆಶ್ರಯದಲ್ಲಿ ಕೆಲಕಾಲ 
ಸೋದೆಯಲ್ಲಿ ಬೆಳೆದರು. ಅಲ್ಲಿ ಶಾಲೆ ಇಲ್ಲದಿದ್ದ ಕಾರಣದಿಂದ ಭಾವನವರೇ 
ಸ್ತೋತ್ರ- ಪಾಠಗಳನ್ನು ಕಲಿಸಿದರೆ, ಇವರ ಅಕ್ಕ ಕನ್ನಡ ಓದು, ಬರಹ ಲೆಕ್ಕಗಳನ್ನು 
ಹೇಳಿಕೊಡುತ್ತಿದ್ದರು. ಇಂಗ್ಲಿಷ್‌ ಶಬ್ದಗಳನ್ನು ಮಠಕ್ಕೆ ಬಂದ ಯಾತ್ರಿಕರೊಬ್ಬರಿಂದ 
ಕಲಿತರು. ಪಾವೆಂ ತಮ್ಮ ದೊಡ್ಡಪ್ಪನ ಮಗ ಮಟ ಬಾ ಸಹಕಾರದಿಂದ 
ಉಡುಪಿ ಬೋರ್ಡ್‌. ಹೈಸ್ಕೂಲಿನಲ್ಲಿ 1932ರಲ್ಲಿ ಮೆಟ್ರಿಕ್ಕುಲೇಶನ್‌ನಲ್ಲಿ 
ಮೊದಲನೆಯವರಾಗಿ ತೇರ್ಗಡೆಯಾದರು. ಆದರೆ ಮುಂದೆ ಎದ್ಯಾಭ್ಯಾಸ 
ಮುಂದುವರೆಸಲಾಗಲಿಲ್ಲ. ಆದರೆ ಅಕ್ಕಪಕ್ಕದ ಮನೆಯವರಲ್ಲಿದ್ದ ಕತೆ, ಜಿ 
ಪತ್ರಿಕೆಗಳನ್ನು ಓದಿ ಜ್ಞಾನದ ತೃಷೆಯನ್ನು ಇಂಗಿಸಿಕೊಳ್ಳುತ್ತಿದ್ದರು. 


ಪಾವೆಂ ನಾವು ಕಂಡಂತೆ / 33 


ಪಾವೆಂ ಅವರ ವಿಸ್ತಾರವಾದ ವ್ಯಾಸಂಗ, ಅಪಾರ ಕುತೂಹಲ, ಅದಕ್ಕೆ 
ತಕ್ಕಂತಹ ಪಾಂಡಿತ್ಯ, ಸಂಶೋಧನ ರೀತಿ, ಸದಾ ಸಾಹಿತ್ಯದ ಹುಡುಕಾಟ, 
ಎಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಆಕರ್ಷಕ ಶೈಲಿ ಮುಂತಾದ ಗುಣಗಳನ್ನು 
ರೂಢಿಸಿಕೊಂಡು ಬೆಳೆದುಬಂದ ಪರಿಯೇ ರೋಚಕವಾಗಿದೆ. ಕಲಿಯುವ 
ಕುತೂಹಲ ಇದ್ದುದರಿಂದ ಬೀದಿಯಲ್ಲೊಮ್ಮೆ ಸಿಕ್ಕಿದ ಒಂದು ಬಹುಭಾಷಾ 
ಔಷಧಿಯ ಕ್ಯಾಟಲಾಗ್‌ನಿಂದ ಬಂಗಾಳಿ ಅಕ್ಷರಗಳನ್ನು ಕೂಡಿಸಿಕೊಂಡು 
ಓದಲಾರಂಭಿಸಿದರು. ಬಂಗಾಳಿ ಬಾಲಶಿಕ್ಷಣದ ಮೊದಲನೆ ಪುಸ್ತಕವನ್ನು 
ತರಿಸಿಕೊಂಡು ಬಂಗಾಳಿಯನ್ನು ಕಲಿಯತೊಡಗಿದರು. ಹದಿನೈದನೇ ವಯಸಿನಲ್ಲಿ 
ಬ೦ಗಾಳಿಯನ್ನು ಚೆನ್ನಾಗಿ ಕಲಿತು ರವೀಂದ್ರರ 'ಗೀತಾ೦ಜಲಿ' ಕವನವನ್ನು ಪಠಣ 
ಮಾಡಿದರು. 


ಬೆಳೆಯ ಸಿರಿ ಮೊಳಕೆಯಲ್ಲಿಯೇ ಕಾಣಿಸಿಕೊಂಡಿತು. ಒಂದು ದಿನ ನಡೆದ 
ಸರಳ ಘಟನೆ ಅವರಿಂದ ಕಾವ್ಯರೂಪದಲ್ಲಿ ಹೊರಬಂದಿತು. ಪಾವೆಂ ಅವರ ಮನೆ 
ಅಂಗಳಕ್ಕೆ ಒಂದು ದಿನ ಪಕ್ಕದ ಬೀದಿಯ ಕೋಳಿಯೊಂದು ಬಂತು. ನಾವಾದರೆ 
ಕಲ್ಲು ತೆಗೆದುಕೊಂಡು ಕೋಳಿಯನ್ನು ಕೂಡಲೇ ಓಡಿಸಿಬಿಡುತ್ತಿದ್ದವು. ಆದರೆ 
ಪಾವೆ೦ ಒಂದು ಕಲ್ಲನ್ನು ಕೈಯಲ್ಲಿ ಹಿಡಿದು, 


“ಬ೦ದಿತಾದರೆ ಕೋಳಿ ಇಲ್ಲಿಗೆ 
ಕೊಂದುಬಿಸುಡುವೆನದನು ಜಾಗ್ರತೆ 

ಯಿಂದ ಇರಿರೈ ಕೋಳಿ ಸಾಕುವರೆಲ್ಲರವನಿಯಲಿ' 
ಎಂದು ಹಾಡುತ್ತಾ ಕೋಳಿಯ ಮೇಲೆ ಕಲ್ಲು ಬೀರಿದರು. 


ಮುಂದೆ ಜೀವನ ನಾಟಕದಲ್ಲಿ ಬೇರೆಬೇರೆ ಪಾತ್ರಗಳನ್ನು ಯಶಸ್ವಿಯಾಗಿ 
ಪೂರೈಸಿ 1937ರಲ್ಲಿ ಉಡುಪಿಯ "ಅಂತರಂಗ" ಪತ್ರಿಕೆಯ ಸಂಪಾದಕ 
ಮಂಡಳಿಯ ಸದಸ್ಯರಾಗಿ ಪತ್ರಿಕೋದ್ಯಮದ ಜೀವನ ಆರಂಭಿಸಿದರು. 1941ರಲ್ಲಿ 
ಹುಬ್ಬಳ್ಳಿಯ "ಲೋಕಶಿಕ್ಷಣ ಟ್ರಸ್ಟ" ಬಳಗಕ್ಕೆ ಸೇರಿ "ಕರ್ಮವೀರ' ವಾರಪತ್ರಿಕೆಯ 
ಉಪಸಂಪಾದಕರಾದರು. 1950ರಲ್ಲಿ ಲಾಂಗೂಲಾಚಾರ್ಯ ಎಂಬ ಹೆಸರಿನಲ್ಲಿ 
ಕರ್ಮವೀರದಲ್ಲಿ ಹರಟೆ-ಲಘುಬರಹ ಬರವಣಿಗೆಯಿಂದ ಪ್ರಸಿದ್ಧಿಪಡೆದರು. 


ತರುವಾಯ ಆ“ಕಸ್ತೂರಿ' ಮಾಸಪತ್ರಿಕೆಯ ಪ್ರಥಮ ಸಂಪಾದಕರಾದರು. 
ಕಸ್ತೂರಿಯಲ್ಲಿ ಲಾಂಗೂಲಾಚಾರ್ಯ, ಮುರಲೀಧರ, ರಾಧಾಕೃಷ್ಣ, ಪಾವೆಂ 
ಆಚಾರ್ಯ ಎಂಬ ನಾಮಧೇಯಗಳಿಂದ ವೈವಿಧ್ಯಮಯ ಲೇಖನಗಳನ್ನು 
ಬರೆದರು. "ಕಸ್ತೂರಿ' ಮಾಸಪತ್ರಿಕೆಯನ್ನು ಅಕ್ಷರಶಃ ಜ್ಞಾನದ ಬೆಳಕಿಂಡಿಯನ್ನಾಗಿ 


34 / ಪಾವೆಂ ನಾವು ಕಂಡಂತೆ 


ರೂಪಿಸಿದರು. ಇದನ್ನು ಇಂಗ್ಲಿಷಿನಲ್ಲಿ ಮಾಸಪತ್ರಿಕೆಯಾಗಿ ಪ್ರಕಟಗೊಳ್ಳುತ್ತಿರುವ 
"ರೀಡರ್ಸ್‌ ಡೈಜೆಸ್ಟ್‌ ಪತ್ರಿಕೆಯಂತೆ ರೂಪಿಸಬೇಕೆಂಬ ಛಲದಿಂದ ದುಡಿದು 
ಕನ್ನಡದ ಪ್ರತಿಷ್ಠಿತ ಮಾಸಪತ್ರಿಕೆಯನ್ನಾಗಿಸಿದರು. ಪತ್ರಿಕೆ ಎಂದರೆ ಬರೇ ಓದಿ 
ಬಿಸಾಡುವಂತಹ ಕಾಗದವಲ್ಲ. ಅದು ಸಮಾಜವನ್ನು ತಿದ್ದುವ, ತಿಳುವಳಿಕೆ 
ಕೊಡುವ, ನೆರವು ನೀಡುವ ಮಾಧ್ಯಮಗಳಲ್ಲೊಂದಾಗಬೇಕು ಎಂದು ನಂಬಿದ್ದರು. 
ಹೀಗೆ "ಕಸ್ತೂರಿ'ಯು ಒಂದು ಪ್ರಬುದ್ಧ ಮಾಸಿಕವಾಗಲು, ಕಸ್ತೂರಿಯ ಕಂಪನ್ನು 
ಬೀರಲು ದಿನವೂ ಹದಿನೆಂಟು ಘಂಟೆಗಳ ಕಾಲ ದುಡಿದರು. ಗುರಿ ತಲುಪಿದರು. 
ಮುಂದೆ ಉತ್ತಮ ಮಾಸ ಪತ್ರಿಕೆ ಹೇಗೆ ಇರಬೇಕೆಂಬುದಕ್ಕೆ “ಕಸ್ತೂರಿ' ಒಂದು 


ಉತ್ತಮ ಮಾದರಿಯಾಯಿತು. 


ಪತ್ರಿಕೋದ್ಯಮದ ಜೊತೆಗೆ ಇವರು ಹಲವಾರು ಕೃತಿಗಳನ್ನು ರಚಿಸಿ 
ಪ್ರಕಟಿಸಿದರು. ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಹಾಸ್ಯ ಲೇಖನಗಳನ್ನು 
ಬರೆದರು. "ಪ್ರಹಾರ', “ಲೋಕದ ಡೊಂಕು', "ವಿಪರೀತ', 'ವಕ್ರದೃಷ್ಠಿ' - ಇವು 
ಅವರ ಆಯ್ದ ನಗೆಬರಹಗಳ ಸಂಗ್ರಹಗಳು. "ರಶಿಯಾದ ರಾಜಕಾಂತಿ' ಮತ್ತು 
'ಸ್ವತಂತ್ರ ಭಾರತದ 25 ವರ್ಷಗಳು' ಎಂಬ ಎರಡು ರಾಜಕೀಯ ವಿದ್ಯಮಾನಗಳ 
ಕುರಿತಾದ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. "ನವನೀರದ', “ಕೆಲವು ಪದ್ಯಗಳು' ಕನ್ನಡ 
ಕಾವ್ಯಸ೦ಕಲನಗಳಾದರೆ, "ಬಯ್ಯ ಮಲ್ಲಿಗೆ' ತುಳು ಕಾವ್ಯಸಂಕಲನ ಮತ್ತು 
'ಸುಭಾಷಿತ ಚಮತ್ಕಾರ' ಸಂಸ್ಕೃತ ಸುಭಾಷಿತಗಳ ಕನ್ನಡ ಅನುವಾದ. 


ಇವರ ಪದ್ಯಗಳ ಎರಡನೇ ಸಂಕಲನ ಪ್ರಕಟವಾದದ್ದು 1978ರಲ್ಲಿ. ಅವುಗಳಲ್ಲಿ 
ಪಾವೆ೦ ಅವರಿಗೆ ಹೆಸರು ತಂದುಕೊಟ್ಟ ಪದ್ಯಗಳೆಂದರೆ, “ಗೋಪಿ', “ನೆಹರು 
ಸತ್ತರು', ಗೀತಾಧ್ಯಾಯ-19, "ಹೌಸಿಂಗ್‌ ಕಾಲನಿ' ಮುಂತಾದ ವಿಶಿಷ್ಠವಾದ 
ರಚನೆಗಳು. "ಹೌಸಿಂಗ್‌ ಕಾಲನಿ” ಎಂಬ ಕವನವು ಬದುಕಿನ ಏಕತಾನತೆಯನ್ನು 
ವಿಡಂಬನಾ ದೃಷ್ಟಿಯಿಂದ ವಿಶ್ಲೇಷಿಸಿ ಬರೆದ ಕವನ. 


ಚೌಪದಿಯ ಮಾದರಿಯಲ್ಲಿ “ಪೆಂಗೋಪದೇಶ' ಎಂಬ ಶೀರ್ಷಿಕೆಯಲ್ಲಿ 74 
ಕಿರುಗವನಗಳನ್ನು ಬಗೆದಿದ್ದಾರೆ. ಅವು "ಮಂಕುತಿಮ್ಮನ ಕಗ್ಗ'ದ ಮಾದರಿಯಲ್ಲಿವೆ. 


ಬದುಕು ಖಟರಾ-ಬಸ್ಸು; ವಿಧಿಯದರ ಡ್ರೈವರನು 

ಕುಡಿದು ಹೊಡೆಯುತ್ತಾನೆ ಎರಡು ಕಾಣುತ್ತ | 

ಗಟಾರವೊ ಮರವೊ ಸಂಕವೊ ಟಕ್ಕೊ ಗೋಡೆಯೊ 
ಮಡಿದವನಿಗಾವುದೇನೊ ಎಲವೊ ಪೆಂಗೇ ॥ 

ಮುಂತಾಗಿ ಚಿಂತನಾರ್ಹ ಪದಗಳನ್ನು 'ಪೆಂಗೋಪದೇಶ'ದಲ್ಲಿ ರಚಿಸಿದ್ದಾರೆ. 


ಪಾವೆಂ ನಾವು ಕಂಡಂತೆ / 35 


ಪಾವೆಂ ಅವರ ಯೋಗ್ಯತೆಯನ್ನು ಅರಿತ ಲಂಕೇಶರವರು ತಾವು 
ಸಂಪಾದಸಿದ "ಅಕ್ಷರ ಹೊಸಕಾವ್ಯ'ದಲ್ಲಿ ಅವರ ಮೂರು ಕವಿತೆಗಳನ್ನು 
ಬಳಸಿಕೊಂಡು ಅರವರಿಗೆ ಗೌರವ ತೋರಿಸಿದ್ದಾರೆ. 'ಪದಾರ್ಥ ಚಿಂತಾಮಣಿ" 
ಆಚಾರ್ಯರ ಮೇರು ಕೃತಿ. ಇದರಲ್ಲಿ ನಾನಾ ಭಾಷೆಗಳ ಕೋಶಗಳನ್ನು ಜಾಲಾಡಿ 
ಅಲ್ಲಿಂದ ಕನ್ನಡಕ್ಕೆ ಬಂದು ಕುಳಿತಿರುವ ಪದಗಳ ಅರ್ಥವನ್ನು ಹುಡುಕಿ ಎಳೆದು 
ತಂದು ಅದರ ಇತಿಹಾಸ ಸಹಿತ ಓದುಗರಿಗೆ ಅರ್ಥ ಮಾಡಿಸಿದ್ದಾರೆ. 


ಪಾವೆಂ ಅವರನ್ನು ಹುಡುಕಿಕೊಂಡು ಬಂದ ಪ್ರಶಸ್ತಿಗಳು ಅನೇಕ. 
“ನವನೀರದ'ಕ್ಕೆ ಮುಂಬಯಿ ಸರಕಾರದ ಬಹುಮಾನ, ಸಿ. ಆರ್‌. ರಾಮಯ್ಯ 
ಪ್ರಶಸ್ತಿ, ಸಾಹಿತ್ಯ ಪರಿಷತ್ತಿನ ಪದಕ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 
ವರ್ಧಮಾನ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪತ್ರಿಕೋದ್ಯಮಕ್ಕೆ 
ಮೀಸಲಾದ ಪ್ರತಿಷ್ಠಿತ ಬಿ.ಡಿ. ಗೋಯಂಕ ಪ್ರಶಸ್ತಿಯನ್ನು (1991) ಮೊದಲ 
ಬಾರಿಗೆ ಕನ್ನಡ ಪತ್ರಿಕೋದ್ಯಮಕ್ಕೆ ತಂದು ಕೊಟ್ಟಿದ್ದಾರೆ. ಇಂತಹ ಪ್ರತಿಷ್ಠಿತ 
ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆಂಬುದು ಕನ್ನಡ ನಾಡೇ ಹೆಮ್ಮೆ ಪಡಬಹುದಾದ 
ವಿಚಾರವಲ್ಲವೇ? 


ಕರ್ನಾಟಕದ ಹಿರಿಯ ಚಿಂತಕರೆನಿಸಿ ಹರಟೆ ಸಾಹಿತ್ಯದಲ್ಲಿ ಅವರದ್ದೇ ಆದ 
ಸ್ಥಾನಗಳಿಸಿ, ವಿಚಾರ ಸಾಹಿತ್ಯದಲ್ಲಿ ದೊಡ್ಡ ಲೇಖಕರೆನಿಸಿ, ಕವಿ, 
ಭಾಷಾಭ್ಯಾಸಿಯಾಗಿದ್ದ ಪಾವೆ೦ ಬದುಕಿದ್ದಾಗ ದುಡಿದು ಹಣ್ಣಾಗಿದ್ದರು. ಹಣದ 
ವ್ಯಾಮೋಹಕ್ಕೆ ಎಂದೂ ಒಳಗಾಗದ ನಿಷ್ಕಲ್ಮಶ ಮನಸ್ಸಿನವರು. ಇಂದು ಅವರು 
ನಮ್ಮೊಂದಿಗೆ ಇಲ್ಲ. ಆದರೆ ಅವರ ಹೆಸರು ಕೇಳಿದಾಗ ಮೈ 
ರೋಮಾಂಚನಗೊಳ್ಳುತ್ತದೆ. ಇದೋ ಅವರಿಗೆ ಭಾವಪೂರ್ಣ ಶೃದ್ಧಾಂಜಲಿ. 


ಕ್ಲೆ 


36 / ಪಾವೆಂ ನಾವು ಕಂಡಂತೆ 


ಶ೦ದೆಯವರು ಮತ್ತು ನಾನು 


ಶ್ರೀನಿವಾಸ ವಿ. ಪಾಡಿಗಾರ 


ನಾನೊಬ್ಬ ಅದೃಷ್ಟವಂತ. ತಂದೆಯವರ ಮಕ್ಕಳಲ್ಲಿ ಅತ್ಯಂತ ಕಿರಿಯ. 
'ನವನೀರದ'ಕ್ಕೆ ಪ್ರಶಸ್ತಿ ಬಂದ ವರ್ಷದಲ್ಲಿ ಹುಟ್ಟಿದವ. ತಂದೆಯವರೊಂದಿಗೆ 
ಬಹುಶಃ ನನ್ನ ದೊಡ್ಡಣ್ಣನನ್ನು ಬಿಟ್ಟರೆ ಉಳಿದೆಲ್ಲ ಮಕ್ಕಳಿಗಿಂತಲೂ ಅತಿ 
oo ಒಡನಾಟ 'ಹೊಂದಿದ್ದ ಸ ಸೌಭಾಗ್ಯ ನನ್ನದು. ವಿದ್ಯಾರ್ಥಿ ದೆಸೆಯಲ್ಲಿ, 
ನಂತರ ಸಂಶೊಧಕನಾಗಿ, ಸ್ನಾತಕೊತ್ತರ ಉಪನ್ಯಾಸ ಸಕನಾಗಿ ಸಾಗಿದ ನನ್ನ 
ಜೀವನದುದ್ದಕ್ಕೂ - ದೆಹಲಿಯಲ್ಲಿ, ಬಾದಾಮಿಯಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದಾಗಿನ 
ಸುಮಾರು ಐದಾರು ವರ್ಷ ಹೊರತುಪಡಿಸಿ - ಅವರು 1992ರಲ್ಲಿ ಕಾಲದಲ್ಲಿ 
ಲೀನವಾಗುವವರೆಗೆ ತಂದೆಯವರ ಸಾಮೀಪ್ಯ ನನ್ನ ವ್ಯಕ್ತಿತ್ತ ರೂಪಿಸುವಲ್ಲಿ 
ಪ್ರಮುಖ ಪಾತ್ರವಹಿಸಿದೆ ಎಂಬುದನ್ನು ಮರೆಮಾಚಿಲ್ಲದೆ ಒಪ್ಪುತ್ತೇನೆ. 


ತಂದೆಯವರು ತೀರಿ 26 ವರ್ಷಗಳೇ ಸಂದಿವೆ. ಹಾಗಾಗಿ ಬಹಳ ಹಳೆಯ 
ನೆನಪುಗಳು ಮಸುಕು ಮಸುಕಾಗಿವೆ. ಕಿರಿಯ ಮಗನಾಗಿದ್ದರಿಂದ ಮೊದಮೊದಲು 
ತಾಯಿಯ ಸೆರಗಿನಲ್ಲಡಗಿ ತಂದೆಯನ್ನು ಕಂಡಿದ್ದೇ ಹೆಚ್ಚು ನನಗೆ ನೆನಪಿರುವ 
ಮೊದಲ ಘಟನೆಯೆಂದರೆ ಮೂರು-ನಾಲ್ಕು ವರ್ಷದವನಿದ್ದಾಗ ತಂದೆ ಟೆ ಟ್ರೈಸಿಕಲ್‌ 
ಕೊಡಿಸಿದ್ದು. ವಿಮೆಯಿಂದ ಬಂದ ಹದಿಂಬ ಇರಬೇಕು. ಆ ಕಾಲದಲ್ಲಿ ಮಕ್ಕಳಿಗೆ 
ಟ್ರೈಸಿಕಲ್‌ ಒಂದು ಲಕ್ಷುರಿ. ಚಿಕ್ಕವನಿದ್ದಾಗ ಆಗಲಿ ನಂತರವಾಗಲಿ 
ತಂದೆಯವರಿಂದ 'ಪಿಟ್ಕಾಯಣ' ವಾದ ನೆನಪಿಲ್ಲ: ಅಮ್ಮ ಬಾರಿಸಿದ “ತರಿಕಿಟಧ, 
ತರಿಕಿಟಧ' ಸರಿಯಾಗಿ ನೆನಪಿದೆ. 


ದೇಶಪಾಂಡೆ ನಗರದ ರಾಮಭಟ್‌ ಚಾಳಿನಲ್ಲಿದ್ದಾಗಿನ ಕೆಲವು ಅರಬರೆ 
ನೆನಪುಗಳಿವೆ. ಅವುಗಳಲ್ಲಿ ಒಂದು, ತಂದೆಯವರು ಊಟದ ಸಮಯದಲ್ಲಿ 
ಕುಕ್ಕುಟಾಸ ನದಲ್ಲಿ ಕುಳಿತು ಪುಸ್ತಕವನ್ನೋದುವ ಪರಿ. ಅಮ್ಮನಿಂದ 
ಬೈಸಿಕೊಳ್ಳುತ್ತಿದ್ದರೂ ತಮ್ಮ ಈ ವಿಚಿತ್ರ ಚಟವನ್ನವರು ಬಿಡರು. ಎರಡನೆಯದು, 
ಮನೆಯ ಮುಂದಿನ ಕೈತೋಟ. ದಿನವೂ ತಂದೆ ಕೋಲ್ಕೆ ಪಯ ಕಪ್ಪು ಕೊಡೆ 


ಪಾವೆಂ ಸಾವು ಕಂಡಂತೆ / 37 


ಹಿಡಿದು ಆಫೀಸಿಗೆ ಹೊರಡುವ ಮುನ್ನಿನ ಬೆಳಗಿನ ಸಮಯ ಆ ತೋಟದ 
ಕಾಳಜಿಯಲ್ಲಿ ಮಗ್ನರು. ಮಾರುದ್ದದ ಜಾಗದಲ್ಲಿ ಜಾಜಿಮಲ್ಲಿಗೆ ಬಳ್ಳಿ-ಡಾಲಿಯ, 
ಗುಲಾಬಿ ಹೂವಿನ ಗಿಡಗಳಿಂದ ಹಿಡಿದು ಕೋತಂಬರಿ, ಕೆಂಪು ರಾಜಗಿರಿ, 
ತಿಂಗಳವರೆಯ ಬಳ್ಳಿಯವರೆಗೆ ಸಸ್ಯಸಂಪತ್ತು, ಅವರೊಂದಿಗೆ ನನಗೂ ಮೋಜು; 
ಕೈತೋಟದ ಗೊಬ್ಬರಕ್ಕಾಗಿ ಚಾಳಿನ ಹೊರವಲಯದ ಬಯಲಿನಿಂದ ಆಡುಕುರಿಗಳ 
ಹಿಕ್ಕೆ ಸಂಗ್ರಹಿಸುವದಕ್ಕೆ ನಾನೂ ಕೈಜೋಡಿಸಿದ್ದು ನೆನಪಿದೆ. ಮುಂದೊಂದು ದಿನ 
ನೆರೆ ಬಂದು ಇಡೀ ಚಾಳು ನಡುಗಡ್ಡೆಯಾಗಿ, ನಾವು ದೇಶಪಾಂಡೆ ನಗರದಿಂದ 
ಕಾಲ್ಕಿತ್ತು ಎತ್ತರದ ವಿಜಯನಗರಕ್ಕೆ ಸ್ಥಳಾಂತರಗೊಂಡಾಗ ತೋಟ ಬಹು 
ವಿಸ್ತಾರವಾಗಿ ಸಸ್ಯ ವೈವಿಧ್ಯವೂ ಹೆಚ್ಚಾಗಿದ್ದು ಅವುಗಳ ಕಾಳಜಿ ಹೆಚ್ಚಿದ್ದೂ ನೆನಪಿದೆ. 
ಪೂಜೆಗಾಗಿ" ತುಳಸಿಯ ಕುಡಿಯನ್ನು ಚಿವುಟುವಾಗಲೂ, ಪೇಟೆಯಲ್ಲಿ 
ಬೆಂಡೆಕಾಯಿ, ಬದನೆಕಾಯಿ ಆರಿಸುವಾಗಲೂ ವಹಿಸಬೇಕಾದ ಸೂಕ್ಷ್ಮಗಳನ್ನು 
ಅವರು ತಿಳಿಸಿದ ನೆನಪು ಮಾಸಿಲ್ಲ. 


ವಿಜಯನಗರದಲ್ಲಿನ ಮನೆ ನಮಗೆ ದೊಡ್ಡದೇ. ವಾರ್ಷಿಕ ರಜಾ 
ಸಮಯದಲ್ಲಿ ಇಡಿ ಪಾವೆಂ ವೃಕ್ಷದ ಮಕ್ಕಳು ಮರಿಮಕ್ಕಳು ಅಲ್ಲಿ ಸೇರುತ್ತಿದ್ದರು. 
ಹೀಗಾಗಿ ತು೦ಬು ಮನೆಯಾಗಿತ್ತದು. ನಾನಾಗ ಲ್ಯಾಮಿಂಗ್ಸನ್‌ ಹೈಸ್ಕೂಲಿನ ಕಟ್ಟೆ 
ಹತ್ತಿದ್ದೆ. ಆಗ ತಾನೆ 'ಸುಧಾ' ಆರ೦ಭವಾಗಿತ್ತು. ನನಗೆ ಚಿತ್ರ ಬರೆಯುವ ಗೀಳು. 
ಗಂಟೆಗಟ್ಟಲೆ ಕುಳಿತು ಚಿತ್ರ ಬರೆಯುವ, ಕುಂಚ ಆಡಿಸುವ ನನ್ನ ಅಭಿರುಚಿಯನ್ನು 
ನೋಡಿ ತಂದೆ ಆಶ್ಚರ್ಯ ಪಟ್ಟಿದ್ದಿದೆ. ಮೆಚ್ಚುಗೆ ವ್ಯಕ್ತಪಡಿಸಿದ್ದಿದೆ. “ನನಗಿಲ್ಲದ ಈ 
ಹವ್ಯಾಸ ನನ್ನ ಮಕ್ಕಳಿಗೆಲ್ಲಿಂದ ಬಂತು?', ಎಂದು ಉದ್ದರಿಸಿದ್ದಿದೆ. ಸಂಯುಕ್ತ 
ಕರ್ನಾಟಕದ ಕಚೇರಿಗೆ ಕರೆದುಕೊಂಡು ಹೋಗಿ ಕಲಾವಿದರಾಗಿದ್ದ ಶ್ರೀ ಟಿ. ಕೆ. 
ರಾವ್‌ ಹಾಗೂ ಕೆ. ಬಿ. ಕುಲಕರ್ಣಿಯವರನ್ನು ಪರಿಚಯಿಸಿ ಅವರಿಂದ 
ಚಿತ್ರಕಲೆಯ ಬಗ್ಗೆ ಹೆಚ್ಚಿನ ತಿಳಿವಳಿಕೆ ಕೊಡಿಸಿದರು. ಮುಂದೆ ಎಸ್‌.ಎಸ್‌.ಎಲ್‌.ಸಿ. 
ಮುಗಿಯುತ್ತಿದ್ದಂತೆ ಅವರು ನನಗೆ ಕೇಳಿದ ಮೊದಲ ಪ್ರಶ್ನೆ, “ಮುಂಬೈಯ ಜೆ.ಜೆ. 
ಸ್ಕೂಲ್‌ ಆಫ್‌ ಆರ್ಟ್‌ಗೆ ಹೋಗುತ್ತೀಯಾ? ವ್ಯವಸ್ಥೆ ಮಾಡುತ್ತೇನೆ.” 
ಅಂತಹದೊಂದು ಆರ್ಟ್‌ ಸ್ಕೂಲ್‌ನ ಮಹತ್ವವನ್ನು ಹೋಗಲಿ ಇರವನ್ನೂ ಆಗ 
ಅರಿಯದವನು ನಾನು. ಹುಬ್ಬಳ್ಳಿ, ಧಾರವಾಡ, ಅಪರೂಪಕ್ಕೆ ಉಡುಪಿ- 
ಅಂಬಲಪಾಡಿ-ಕಿದಿಯೂರು ಇವನ್ನು ಬಿಟ್ಟು ಹೊರಲೋಕ ಕಂಡಿರದ ನನಗೆ 
ಮುಂಬೈಗೆ ಹೋಗುವ ಧೈರ್ಯ ಆಗ ಎಲ್ಲಿ? ಒಲ್ಲೆ ಎಂದು ತಲೆಯಾಡಿಸಿದೆ. 
ಒಂದು ವೇಳೆ ನಾನು ಒಪ್ಪಿದ್ದರೂ ಅಮ್ಮ ಒಪ್ಪುತ್ತಿರಲಿಲ್ಲವೆಂದು ನನ್ನಿಸಿಕೆ. 
ತಂದೆಯವರು ಸೂಕ್ಷ್ಮಗ್ರಾಹಿ. ಮಕ್ಕಳಲ್ಲಿನ ಸತ್ವವನ್ನು ಗ್ರಹಿಸಿ ಅದನ್ನು 


38 / ಪಾವೆಂ ನಾವು ಕಂಡಂತೆ 


ಪೊರೆಯುವದು ಅವರ ಉದ್ದೇಶವಾಗಿತ್ತು ಅದರೊಂದಿಗೆ ಒಬ್ಬ ತಂದೆಯಾಗಿ 
ಅವರ ಜಾಗೃತ ಕರ್ತವೃಪುಜ್ಞೆಯೂ ಕೆಲಸ ಮಾಡಿತ್ತು. 


ಇನ್ನೊಂದು ನೆನಪು. 1967ರಲ್ಲಿ ಶ್ರವಣಬೆಳಗೊಳದಲ್ಲಿ ನಡೆದ ಕನ್ನಡ ಸಾಹಿತ್ಯ 
ಸಮ್ಮೇಳನಕ್ಕೆ ಅವರು ನನ್ನನ್ನು ಕರೆದೊಯ್ದದ್ದು. ಆ ಸಂದರ್ಭದಲ್ಲಿ ನಡೆದ 
ಗೊಮ್ಮಟೇಶ್ವರನ ಮಹಾಮಸ್ತಕಾಭಿಷೇಕವನ್ನು ನೋಡುವ ಅವಕಾಶವು 
ನನ್ನದಾಯಿತು. ಚಿಕ್ಕ ಬೆಟ್ಟದ ಚಾಮು೦ಡರಾಯ ಬಸದಿಯ ಮುಖಮಂಟಪದ 
ಮೇಲೆ ಕುಳಿತು ನಾನು. ಸ್ತೀಶಿಲ್ಪವೊ೦ದರ ಸೈಚ್‌ ಮಾಡಿದ್ದೆ. ಈ ವರ್ಷ 


ಶ್ರವಣಬೆಳಗೊಳದ ಕುರಿತು ಪುಸ್ತಕ ಬರೆಯಲು ಕ್ಷೇತ್ರಕಾರ್ಯ ಮಾಡುತ್ತಿದ್ದಾಗ ಆ 
ಸಂದರ್ಭವು ನೆನಪಾಯಿತು. 


ವಿಜಯನಗರದಲ್ಲಿ ಮೂರು ಮನೆಗಳನ್ನು ಬದಲಾಯಿಸುವ ಪರಿಸ್ಥಿತಿ 
ಒದಗಿತು. ದೊಡ್ಡ ಕಾಂಕ್ರೀಟ್‌ ಮನೆಯಿಂದ ಚಿಕ್ಕ ಹಂಚಿನ ಮನೆಯನ್ನು 
ಹೊಕ್ಕಿದ್ದಾಯಿತು. ಆ ಮನೆಯಲ್ಲಿದ್ದಾಗ ತಂದೆಯವರು ಹಾರಿಸಿದ ಒಂದು ಹಾಸ್ಯ 
ಚಟಾಕಿಯ ನೆನಪಾಗುತ್ತದೆ. ಆ ಮನೆಗೆ ಸಿಮೆ೦ಟು ಸವರಿದ್ದ ಕೆಂಬಣ್ಣದ ನೆಲ; 
ಅದರ ಮೈಮೇಲೆ ಹದವಾದ ಏರಿಳಿತಗಳು. "ಅಪ್ಪಯ್ಯ' ಅನ್ನುವ ರಮಾನಂದ, 
ನಾನು, 'ಅಜ್ಜಯ್ಯ' ಅನ್ನುವ ದೇವದಾಸ ಎಲ್ಲ ಸೇರಿದ್ದೆವು. ತಂದೆ ಮರದ ಹಳೆಯ 
ಕುರ್ಚಿಯ ಮೇಲೆ; ಸುತ್ತ ನಾವು. ನೆಲದ ಉಬ್ಬೊಂದು ಅವರ ಕಣ್ಣಿಗೆ ಬಿತ್ತು. 
ಅದರ ಕಡೆಗೆ ಬೆರಳು ಮಾಡುತ್ತ ಒಡನೆಯೇ ಅವರು ನುಡಿದರು: "ನಿನ್ನೆ ಇಲ್ಲಿ 
ಯಾರು ಮಲಗಿದ್ದಿರಿ?' ಎಲ್ಲರೂ ಗೊಳ್ಳೆಂದು ನಕ್ಕರು. ಆಗ ನನಗದರ 
ಅರ್ಥವನ್ನು ಗ್ರಹಿಸಲಾಗಲಿಲ್ಲವಾದರೂ ಈಗ ಆ ಮಾತು ನೆನೆದು ಆಗಾಗ ನನ್ನಲ್ಲೇ 
ನಗುವದಿದೆ. 


ವಿಜಯನಗರ, ಅಶೋಕನಗರದ ಮನೆಗಳೆಲ್ಲ ಸುತ್ತ ದೊಡ್ಡ ಜಾಗಗಳಿದ್ದ 
ಹೌಸಿಂಗ್‌ ಸೊಸೈಟಿಯ ಒಂದೇ ಮಾದರಿಯ ಮನೆಗಳು. ಪಕ್ಕದಲ್ಲೇ ಹೊಸ 
ಹೌಸಿಂಗ ಕಾಲನಿ ಕೂಡ ತಲೆ ಎತ್ತತೊಡಗಿತ್ತು. ವೈವಿಧ್ಯವನ್ನು ಧಿಕ್ಕರಿಸುವ ಕಾಲನಿ 
ಮನೆಗಳ ಏಕರೂಪತೆ, ನಗರ ಜೀವನದ ಏಕತಾನತೆ, ಅನುಕರಣೆಗೆ ಶರಣಾದ 
ಜೀವನ ಶೈಲಿ ಬೇರೂರತೊಡಗಿದ್ದವು. ತಂದೆಯವರ `*ಹೌಸಿಂಗ ಕಾಲನಿ' ಪದ್ಯ 
ಹೊರಹೊಮ್ಮಿದ್ದು ಆಗಲೇ. 


ನಾವು ವಿಜಯನಗರದಲ್ಲಿದ್ದ ಬೆಂಗೇರಿಯವರ ಮನೆಗೆ ಬಾಡಿಗೆಗೆ ಹೊಕ್ಕಾಗ 
ನಾನು ಜಾಬಿನ್‌ ಕಾಲೇಜಿನ ಪಿ.ಯು.ಸಿ. ಸೈನ್ಸ್‌ ವಿದ್ಯಾ ದ್ಯಾರ್ಥಿ. ರಮಾನಂದ, 
ರಾಘವೇಂದ್ರ ಕಾಡಸಿದ್ಧೇಶ್ವರ ಕಾಲೇಜಿನಲ್ಲಿ ಆರ್ಟ್ಸ್‌ ಓದುತ್ತಿದ್ದರು. ಅವರೊಂದಿಗೆ 


ಪಾವೆ೦ ನಾವು ಕಂಡಂತೆ / 39 


ಶ್ಯಾಮಸುಂದರ ಬಿದರಕುಂದಿಯವರು. ಇವರಿಗೆ ಮನೆಯಲ್ಲಿ ತಂದೆಯವರಿಂದ 
ಇಂಗ್ಲೀಷ್‌ ಪಾಠಗಳು. ಕೀಟ್ಸ್‌ ಮುಂತಾದ ರೊಮ್ಯಾಂಟಿಕ್‌ ಕವಿಗಳ ಪದ್ಯಗಳ 
ವಾಚನ ಮತ್ತು ಅವುಗಳ ಕುರಿತು ಸುದೀರ್ಫ ಚರ್ಚೆಗಳು. ಆ ಜ್ಞಾನ ಹವನದ 
ಪ್ರಭಾವ ನನ್ನ ಮೇಲೂ ಆಗದಿರಲಿಲ್ಲ. ತುಸು ಮಟ್ಟಿಗೆ ಇಂಗ್ಲೀಷ್‌ ಸಾಹಿತ್ಯದ 
ಗೀಳು ನನಗೂ ಅಂಟಿಕೊಂಡಿತು. ಆಗ ಪಠ್ಯವಾಗಿದ್ದ ಚಾರ್ಲ್ಸ್‌ ಡಿಕನ್ಸ್‌ನ "ಡೆವಿಡ್‌ 
ಕಾಪರಫೀಲ್ದ್‌' ಕಾದಂಬರಿಗೆ ಪೂರಕ ಸಾಹಿತ್ಯವನ್ನೆಲ್ಲ ಓದಿದ್ದಾಯಿತು. ಇನ್ನೊಂದು 
ಪಠ್ಯವಾಗಿ ಓದಿದ್ದು ಜಾರ್ಜ್‌ ಎಲಿಯೆಟ್‌ಳ "ಸೈಲಸ್‌ ಮಾರ್ಕರ್‌”. 


ಪಿ.ಯು.ಸಿ.ಯಲ್ಲಿದ್ದಾಗ "ತಿಮ್ಮ'ನನ್ನು ಕೇ೦ದ್ರವಸ್ತುವಾಗಿರಿಸಿ ಒಂದು ಹಾಸ್ಯ 
ಲೇಖನ ಬರೆದೆ. ತೊರಿಸಬೇಕೊ ಬೇಡವೊ ಎಂದು ಹಿ೦ಜರಿಯುತ್ತಲೇ 
ತಂದೆಯವರಿಗೆ ತೋರಿಸಿದೆ. ಆಸಕ್ತಿಯಿಂದಲೇ ಓದಿದ ಅವರು, “ಕುತೂಹಲ 
ಉಳಿಸಿಕೊಂಡು ಓದಿಸಿಕೊಂಡು ಹೋಗುವ ಶಕ್ತಿ ಇದಕ್ಕಿದೆ. ಆದರೆ 
ಬರವಣಿಗೆಯಲ್ಲಿ ಇನ್ನೂ ಪಳಗಬೇಕು' ಎಂದರು. ಮುಂದೆ ಸಾಹಿತ್ಯ-ವಿಮರ್ಶೆ 
ಓದುವ ಗೀಳನ್ನು ಉಳಿಸಿಕೊಂಡೆನಾದರೂ ಸಾಹಿತ್ಯ ರಚನೆಗೆ ತಲೆಕೆಡಿಸಿಕೊಂಡ 
ನೆನಪಿಲ್ಲ. 


ತಂದೆ ಗಣಿತದಲ್ಲಿ ಪರಿಣತರಾಗಿದ್ದರೂ ನನ್ನನ್ನು ಗಣಿತ ಅಷ್ಟಾಗಿ 
ಒಪ್ಪಿಕೊಳ್ಳಲಿಲ್ಲ, ಅಪ್ಪಿಕೊಳ್ಳಲಿಲ್ಲ. ಮೊದಲನೇ ಬಿ.ಎಸ್ಸಿ.ಯಲ್ಲಿ ಗಣಿತದಲ್ಲಿ ಫೇಲ್‌ 
ಆದೆ. ಗಟ್ಟಿ ಚರ್ಮದ ಜಡಭರತನಂತಿದ್ದ ನನ್ನ ಮೇಲೆ ಅಂತಹ 
ಪರಿಣಾಮವೇನೂ ಆಗಲಿಲ್ಲ. ನನ್ನನ್ನು ಅನೇಕ ಸಲ ತಂದೆಯವರು ಜಡಭರತನಿಗೆ 
ಹೋಲಿಸಿದ್ದಿದೆ. ಅವರಿಗೂ ಬೇಜಾರಾದಂತೆ ಕಾಣಲಿಲ್ಲ; ಅಥವಾ 
ಬೇಜಾರಾಗಿದ್ದನ್ನು ತೋರ್ಗೊಡಲಿಲ್ಲ. ಬೇಗ ಶಾಲೆಗೆ ಸೇರಿಸಬೇಕೆಂಬ ಭರದಲ್ಲಿ 
ನನ್ನನ್ನು ಒಂದು ವರ್ಷ ಮುಂಚೆಯೇ ಹುಟ್ಟಿದ್ದಾಗಿ ಶಾಲೆಯಲ್ಲಿ ದಾಖಲಿಸಿದ್ದರು. 
“ಆಯಾ ಕಲಿಕೆಯ ಹಂತ ಆಯಾಯ ವಯಸ್ಸಿಗೇ ಸರಿ. ಈಗ ಸರಿಯಾಯಿತು 
ಬಿಡು' ಎಂದರು! ಸೈನ್ಸ್‌ನಿಂದ ಆರ್ಟ್‌ಗೆ ಬದಲಾಯಿಸುತ್ತೇನೆ ಎಂದೆ. 
ಮರುಮಾತನಾಡದೆ ಒಪ್ಪಿದರು. ಮಧ್ಯಂತರದ ಅವಧಿಯಲ್ಲಿ ಕೃಷ್ಣಭವನ 
ಹೊಟೆಲ್‌ನಲ್ಲಿ ಅಕೌಂಟ್‌ ಚೆಕಿಂಗ್‌ ಕೆಲಸಮಾಡಲು ಹಚ್ಚಿದರು. ಇದು ನನಗೆ 
ಜವಾಬ್ದಾರಿಂಶುನ್ನು ತಿಳಿಸುವ ದ ಕ್ಕಾಗಿ ಎಂದು ಈಗ ನನಗೆ 
ಅರ್ಥವಾಗುತ್ತಿದೆಯಾದರೂ ಅದರ ಏಕತಾನತೆಯನ್ನು ಅನುಭವಿಸುವದಕ್ಕಿಂತ 
ಓದುವದೇ ಲೇಸು ಎಂದು ಆಗ ನನಗೆ ಅನಿಸಿದ್ದಿದೆ. ಬಿ.ಎ.ಗೆ ಕಾಡಸಿದ್ದೇಶ್ವರ 
ಕಾಲೇಜ್‌ ಸೇರಿದೆ. ಮೊದಲನೇ ವರ್ಷ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದೆ. 
ಪ್ರಾಂಶುಪಾಲರಿಂದ ಮೆಚ್ಚುಗೆಯ ಪತ್ರ ಬಂತು. ತಂದೆ ಸಂತೊಷಪಟ್ಟರು. "ಇನ್ನೂ 


40 / ಪಾವೆ೦ ನಾವು ಕಂಡಂತೆ 


ಚೆನ್ನಾಗಿ ಓದು' ಎಂದು ಹುರುದುಂಬಿಸಿದರು. ಎರಡನೇ ವರ್ಷ ಮೇಜರ್‌- 
ಮೈನರ್‌ ವಿಷಯಗಳ ಆಯ್ಕೆಯ ಪ್ರಶ್ನೆ ಬಂತು. ಕನ್ನಡ ವಿಷಯವನ್ನು ಮೇಜರ್‌ 
ಆಗಿ ಆಯ್ದುಕೊಂಡೆ. ತಂದೆ ಎಚ್ಚರಿಸಿದರು. “ಅವಕಾಶಗಳು ಕಮ್ಮಿ ಇನ್ನೊಮ್ಮೆ 
ವಿಚಾರಮಾಡಿ ನೋಡು' ಎಂದರು. ಒತ್ತಾಯಿಸಲಿಲ್ಲ. ಆ ಮಾತು ನನಗೆ ನಾಟಿತು; 
ನನ್ನ ಓದಿನ ದಿಸೆಯನ್ನು ಬದಲಿಸಿತು. "ಇತಿಹಾಸ' ವಿಷಯವನ್ನು ಮೇಜರ್‌ ಆಗಿ 
ಬದಲಾಯಿಸಿಕೊಂಡೆ. ಆ ಕ್ಷೇತ್ರದಲ್ಲಿ ಕೃಷಿ ಮಾಡುತ್ತ ಫಸಲನ್ನು ಉಣ್ಣುತ್ತಿದ್ದೇನೆ 
ಎ೦ಬುದು ಈಗ ಸಂತಸ ತರುತ್ತದೆ. 


ಬಿ.ಎ.-ಎಂ.ಎ. ಓದುವಾಗ ಕರ್ನಾಟಕ ಹೌಸಿ೦ಗ್‌ ಬೋರ್ಡ್‌ ಕಾಲನಿಯ 
"ನಮ್ಮ ಮನೆಗೆ ಶಿಫ್ಟ್‌ ಆಗಿದ್ದೆವು. ಮುಂಚಿನಿಂದಲೂ ನಮ್ಮ ಮನೆ ಎಂದರೆ ಒಂದು 
ಗೆಸ್ಟ್‌ ಹೌಸ್‌ ತರಹ. ತಂದೆಯ ಸಂಬಂಧಿಕರೊ ತಾಯಿಯ ಸಂಬಂಧಿಕರೊ 
ಸಾಹಿತಿಗಳೊ ಸಾಹಿತ್ಯಾಸಕ್ತರೊ ಯಾರೊ ಇರುವರೇ. ಬ೦ದವರಿಗೆ ಇಡ್ಲಿ ಕಾಫಿಯ 
ಕೊರತೆಯಿಲ್ಲ; ಯಾವಾಗಲೂ ರೆಡಿ. ಜಿ. ಟಿ. ನಾರಾಯಣರಾಯರು, ಎಸ್‌. ಎಲ್‌. 
ಭೈರಪ್ಪನವರು ಬಂದು ಒಂದೆರಡು ದಿನ ಇದ್ದ ನೆನಪು ಮಾಸಿಲ್ಲ. “ಆರ್ಯ'ರು 
ಸನ್ಯಾಸ ತೊರೆಯುವ ಮುನ್ನ ಮತ್ತು ಸನ್ಯಾಸ ತೊರೆದ ನಂತರ ಮನೆಗೆ ಬಂದಿದ್ದು 
ನೆನಪಿದೆ. ಎರಡು ಬಾರಿಯೂ ಅದೇ ಆದರಾತಿಥ್ಯ. ತಂದೆಯವರ ಅಧ್ಯಯನ 
ಎಧಾನ ಪರಿಚಯವಾಗಿದ್ದು ಆಗಿನಿಂದಲೇ. ಕಸ್ತೂರಿಯ ಸಂಪಾದಕರಾಗಿ 
ಅವರಿಗಿದ್ದ ಗುರಿ ಅರಿವನ್ನು ಇತರರೊಂದಿಗೆ ಹಂಚಿಕೊಳ್ಳುವದು. “ನ ಹಿ ಜ್ಞಾನೇನ 
ಸದೃಶ೦' ಅವರ ಮಟ್ಟಿಗೆ ಅಕ್ಷರಶಃ ಸತ್ಯ. ಅರಿವನ್ನು ಹಂಚಿಕೊಳ್ಳಬೇಕೆನ್ನುವವರ 
ಅರಿವಿಗೆ ಹರವು ಆಳಗಳಿರಬೇಕು. ಅರಿವನ್ನು ಸಂಪಾದಿಸಿಕೊಳ್ಳುವುದೂ 
ಇತರರೊಂದಿಗೆ ಹಂಚಿಕೊಳ್ಳಬೇಕಾದ ಅರಿವಿನ ನಿಖರತೆಯೂ ಅಷ್ಟೇ 
ಮಹತ್ವದ್ದಾಗುತ್ತವೆ. ಸಹಜವಾಗಿಯೇ ಯಾವ ವಿಷಯವೇ ಆಗಲಿ ಅವರು 
ಸಂಬಂಧಿಸಿದ ಸಾಹಿತ್ಯವನ್ನೆಲ್ಲ ಜಾಲಾಡುವರು. ವಿಜ್ಞಾನಾದಿ ಸಾಹಿತ್ಯೇತರ 
ವಿಷಯವಾದರೆ ಬಲ್ಲವರೊಂದಿಗೆ ಚರ್ಚಿಸುವರು. ವಿಶ್ಷಕೋಶ-ನಿಘಂಟುಗಳು 
ಯಾವಾಗಲೂ ಮಗ್ಗುಲಲ್ಲಿಯೆ. ಲೇಖನಿಯ ಮೂಲಕ ಕಾಗದಕ್ಕೆ ಇಳಿಸುವ 
ಮೊದಲು ವಿಚಾರಗಳನ್ನು ತಲೆಯಲ್ಲಿ ಕ್ರೋಢೀಕರಿಸುತ್ತ ಅತ್ತಿತ್ತ ಅಡ್ಡಾಡುವರು. 
ಕೊನೆಗೆ ಕುಳಿತರೆಂದರೆ ಬರೆದು ಮುಗಿಸುವರು. ಆ ಹಸ್ತಪ್ರತಿಯಲ್ಲೇ ಅಲ್ಲಲ್ಲಿ 
ತಿದ್ದುವರು. ಕೊನೆಗಾಲದ ವರೆಗೂ ಅವರ ಬರವಣಿಗೆಯಲ್ಲಿ ಅವರ ವಿಧಾನ 
ಇದೇ ರೀತಿ. ಯಾವುದೇ ವಿಷಯದ ಕುರಿತು ಬರೆದ ಲೇಖನದ ಹಸ್ತಪ್ರತಿಯನ್ನು 
ಅವರು ಒಂದಕ್ಕಿಂತ ಹೆಚ್ಚು ಬಾರಿ ತಯಾರಿಸಿದ್ದನ್ನು ನಾನು ಕಂಡದ್ದಿಲ್ಲ. ಒಂದು 
ಪದ ಹೆಚ್ಚು ಒ೦ದು ಪದ ಕಡಿಮೆ ಎನ್ನದಷ್ಟು ತೂಕದ ಬರವಣಿಗೆ ಅವರದು. 


ಪಾವೆಂ ನಾವು ಕಂಡಂತೆ / 41 


ತಮ್ಮ ಓದಿಗಾಗಿ ಅವರು ತರುತ್ತಿದ್ದ ಪುಸ್ತಕಗಳು ಹಲವು. ಅವುಗಳಲ್ಲಿ 
ಕೆಲವನ್ನು - ಮುಖ್ಯವಾಗಿ ಲಿಟರರಿ ಕ್ರಿಟಿಸಿಸಮ್‌ಗೆ ಸಂಬಂಧಿಸಿದವನ್ನು - ನಾನೂ 
ಗಂಭೀರವಾಗಿಯೇ ಓದುತ್ತಿದ್ದೆ. ಸಂಸ್ಕೃತ ನನ್ನ ಮೈನರ್‌ ಎಷಯವಾಗಿದ್ದರಿಂದ 
ಮನೆಯಲ್ಲಿದ್ದ ವಿಮರ್ಶಾ ಪುಸ್ತಕಗಳನ್ನು ಓದುತ್ತಿದ್ದುದಲ್ಲದೆ, ಪಠ್ಯವಾಗಿದ್ದ 
“ಮೇಘದೂತ'ದ ಬಗ್ಗೆ ತಂದೆಯವರಿಂದ ಹೇಳಿಸಿಕೊ೦ಡದ್ದಿದೆ. ಆಗಾಗ 
ರಘುವಂಶದ ಭಾಗವನ್ನೋ ಕುಮಾರವ್ಯಾಸನ ಭಾರತದ ಭಾಗವನ್ನೊ 
ಮನಮುಟ್ಟುವಂತೆ ಅವರು ನನಗಾಗಿ ಓದಿದ್ದಿದೆ. 


ಇದೇ ಹೊತ್ತಿಗೆ ಕನ್ನಡ ಕಾದಂಬರಿಗಳನ್ನು ಓದುವ ಹುಚ್ಚು ನನಗೆ ತಟ್ಟಿತು. 
ಕಾದಂಬರಿಯನ್ನು ಕೇವಲ ಮನರಂಜನೆಗಾಗಿ ಓದದೆ, ಪಾತ್ರಗಳ ವ್ಯಕ್ತಿತ್ವ 
ಎಶ್ಲೇಷಣೆಯಲ್ಲದೆ, ಪಾತ್ರಗಳು ಪ್ರತಿನಿಧಿಸುವ ದರ್ಶನದ ದೃಷ್ಟಿಯಿಂದ 
ವಿಮರ್ಶಾತ್ಮಕವಾಗಿ ಓದುವ ರೀತಿಯನ್ನು ನಾನು ಅರಿತದ್ದು ತಂದೆಯವರಿಂದ, 
ಅವರ ಬರವಣಿಗೆಗಳಿಂದ. ಅದರಲ್ಲೂ ಭೈರಪ್ಪನವರ, ಶಿವರಾಮ ಕಾರಂತರ, 
ಯು. ಆರ್‌. ಅನಂತಮೂರ್ತಿಯವರ ಕೃತಿಗಳನ್ನು ಅವರು ವಿಮರ್ಶಿಸುವಾಗ 
ಅವರೊಂದಿಗೆ ನಾನಿದ್ದು ಸವಿದಿದ್ದೇನೆ. "ಕಾದಂಬರಿಯನ್ನು ಓದುವದೆಂದರೆ ಅದರ 
ಲೇಖಕನನ್ನು ಓದಿದಂತೆ”, ಎನ್ನುತ್ತಿದ್ದರವರು. 


ನನ್ನ ಎಂ.ಎ. ಮುಗಿಯುವ ಹೊತ್ತಿಗೆ ತಂದೆ ಆಸ್ಪತ್ರೆ ಕಂಡು ನಿವೃತ್ತರಾದರು. 
ಚೇತರಿಸಿ ಕೊಳ್ಳಲು ಸಾಕಷ್ಟು ಕಾಲ ಹಿಡಿಯಿತು. ಆಫೀಸಿನ ಒತ್ತಡವಿಲ್ಲ. ಆದರೆ 
ಓದು-ಬರಹ ನಿಲ್ಲಲಿಲ್ಲ ಬರವಣಿಗೆ ಹೊಸ ಹುರುಪಿನಿಂದ ಹೊಸ 
ರೂಪುಗಳೊಂದಿಗೆ ಬುಗ್ಗೆಯೊಡೆಯಿತು. ಬೀಜದಾಳದಲ್ಲಿ ಕಣ್ಣಿಟ್ಟು ಕೆದಕಿ 
ನೋಡುವ ಅವರ ಸೂಕ್ಷ್ಮದರ್ಶಕ ಪ್ರವೃತ್ತಿ ಹೊಸ ಹೊಸ ದಿಗಂತಗಳನ್ನು 
ಕಾಣಿಸಿತು. ಹರಟೆ, ನಿರೂಪಣೆ, ವ್ಯಂಗ್ಯ, ಎಡಂಬನೆ, ವಿಮರ್ಶೆ, ಕಾವ್ಯ- 
ಕಾದಂಬರಿಗಳ ಲೋಕದಿಂದ ಹೊರಬರದಿದ್ದರೂ ನಿಜವಾದ ಸಂಶೋಧನೆ 
ಎನ್ನಬಹುದಾದ ಲೋಕದೊಳಗೆ ಅವರು ಗಂಭೀರವಾಗಿ ನಡೆಯತೊಡಗಿದರು. 
ವಾಗರ್ಥದ ಜಾಡು ಹಿಡಿದು ನಡೆದ ಅವರ ಪದಲೋಕ ಪಯಣದ ದರ್ಶನದ 
ಮಾಧುರ್ಯದ ಕುರಿತು ನಾನು ಹೇಳಬೇಕಿಲ್ಲ; ಬಲ್ಲವರು ಮನಸಾರೆ ಹೇಳಿದ್ದಾರೆ. 


ಪಿಎಚ್‌.ಡಿ.ಗಾಗಿ ಸಂಶೋಧನೆಯಲ್ಲಿ ತೊಡಗಿದಾಗ ಒಂದೆರಡು ವರ್ಷ ತಂದೆ 
ಮತ್ತು ಅಮ್ಮ ನನ್ನೊಂದಿಗೆ ಧಾರವಾಡದ ಕೊಪ್ಪದಕೇರಿಗೆ ಬಂದು ಇದ್ದರು. 
ತಂದೆಯವರು ನನ್ನನ್ನು ಶಂ. ಬಾ. ಜೋಶಿ ಅವರ ಮನೆಗೆ ಆಗಾಗ 
ಕರೆದುಕೊಂಡು ಹೋಗುತ್ತಿದ್ದರು. ಶಂ. ಬಾ. ಅವರ ಮೇಲೆ ತಂದೆಗೆ ಎಷ್ಟು 
ಗೌರವವಿತ್ತೊ ಅಷ್ಟೇ ಗೌರವ ಶಂ.ಬಾ. ಅವರಿಗೆ ನನ್ನ ತಂದೆಯ ಮೇಲೆ. 


42 / ಪಾವೆಂ ನಾವು ಕಂಡಂತೆ 


ಎಷ್ಟೆಂದರೂ ಐನ್‌ಸ್ಟೈನ್‌ ಸಿ೦ದ್ಧಾಂತಗಳನ್ನು ಮೊದಲು ಸರಿಯಾಗಿ ಗಹಿಸಿದ 
ಪರಮಾಣು ವಿಜ್ಞಾನಿ ಒಪನ್‌ಹೈಮರ್‌ನಂತೆ ಶಂ.ಬಾ. ಅವರ ಕ್ಷಿಷ್ಟ ಬರವಣಿಗೆಯ 
ಆ೦ತರ್ಯವನ್ನು ಸರಿಯಾಗಿ ಗ್ರಹಿಸಿ, ತಿಳಿ ಭಾಷೆಯಲ್ಲಿ ಪ್ರಸಿದ್ಧಿಸಿದವರಲ್ಲಿ ತಂದೆ 
ಮೊದಲಿಗರಲ್ಲವೆ? ಅವರ ನಡುವೆ ನಡೆಯುತ್ತಿದ್ದ ಮಾತು-ಚರ್ಚೆಗಳು ಆಗ ನನಗೆ 
ಕಬ್ಬಿಣದ ಕಡಲೆಗಳೇ. ಆದರೆ ಆಗ ಮತ್ತು ಮುಂದೆ ಉಪನ್ಯಾಸಕನಾಗಿ 
ವಿಶ್ವವಿದ್ಯಾಲಯ ಸೇರಿದ ಮೇಲೆ - ತಂದೆ ನನ್ನೊಂದಿಗಿದ್ದಾಗ ಶಂ.ಬಾ. 
ಅವರೊಂದಿಗೆ ಆಗುತ್ತಿದ್ದ ಬೆಟ್ಟಿಯ ಸಂದರ್ಭಗಳಲ್ಲಿ - ನಾನು ಹೆಕ್ಕಿಕೊಂಡ 
ವಿಚಾರಗಳು ಮುಂದೊಮ್ಮೆ ಶಂ.ಬಾ. ಅವರ ಕನ್ನಡನಾಡು-ನುಡಿಗಳ ಕುರಿತಾದ 
ಬರವಣಿಗೆಗಳ ಬಗ್ಗೆ ಸಾದನಕೇರಿಯಲ್ಲಿ ನೀಡಿದ ಉಪನ್ಯಾಸದಲ್ಲಿ ಧಾರಾಳವಾಗಿ 
ಉಪಯೋಗವಾದವು ಎಂಬುದನ್ನು ಸ್ಮರಿಸಿಕೊಳ್ಳುತ್ತೇನೆ. 


ಪಿಎಚ್‌.ಡಿ. ಮುಗಿಯುವ ಮುನ್ನ ದೆಹಲಿಯ ಭಾರತೀಯ ಪುರಾತತ್ವ 
ಸರ್ವೇಕ್ಷಣ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು. ಸೇರಿದೆ. ಮುಂದೆ ಎರಡು ವರ್ಷಗಳಲ್ಲಿ 
ಮದುವೆಯಾಯಿತು. ಬಾಳ ಸಂಗಾತಿಯಾಗಿ ಉಮಾ ಬಂದಳು. ಆ ವರ್ಷ 
ತಂದೆಯವರ ತುಳು ಕವನ ಸಂಗ್ರಹ 'ಬಯ್ಯ-ಮಲ್ಲಿಗೆ' ಹೊರಬಂತು. ಅವರು 
"ಟು ಬಾಬು ಎಂಡ್‌ ಉಮಾ ವಿತ್‌ ಲವ್‌' ಎಂದು ಬರೆದು ಕನ್ನಡದಲ್ಲಿ ಸಹಿ 
ಮಾಡಿ ಕೊಟ್ಟಿರುವ ಆ ಪುಸ್ತಕದ ಪ್ರತಿ ಇಂದಿಗೂ ನನ್ನಲ್ಲಿದೆ. (ಇಂಗ್ಲೀಷ್‌ನಲ್ಲಿ 
ಯಾಕೆ ಬರೆದರು ಎಂಬುದು ನನಗಿನ್ನೂ ಅರ್ಥವಾಗಿಲ್ಲ). ಮುಂದೊಂದು 
ವರ್ಷದ ತರುವಾಯ ಬಾದಾಮಿಗೆ ವರ್ಗವಾಯಿತು. ಮತ್ತೆ ತಂದೆಯೊಂದಿಗಿನ 
ಸಂಪರ್ಕ ದೃಢವಾಯಿತು. ಮಗು ವಿಕ್ರಮ ಹುಟ್ಟಿದ. ನಾನು ಬಾದಾಮಿಯಲ್ಲಿದ್ದಾಗ 
ತಂದೆ-ತಾಯಿ-ಅಹಲ್ಕ-ಭಾವ-ಕೆಲವು ಮೊಮ್ಮಕ್ಕಳು ಬಂದಿದ್ದರು. ಬಾದಾಮಿಯ 
ಮೂರನೆಯ ಗುಹೆಯಲ್ಲಿ ಆಗ ತೆಗೆಸಿದ್ದ ಗುಂಪುಘೋಟೊ ನನ್ನಲ್ಲಿದೆ. 
ಬಾದಾಮಿಯಲ್ಲಿದ್ದಾಗ ಪಿಎಚ್‌.ಡಿ. ಮಹಾಪ್ರಬಂಧವೆಂಬ ದೀರ್ಫ್ಥಪ್ರಸವವನ್ನು 
ಪೂರೈಸಿದೆ. ಶಿಫ್ರವೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾನು ಎಂ.ಎ. ಕಲಿತಿದ್ದ 
ವಿಭಾಗದಲ್ಲಿಯೇ ಉಪನ್ಯಾಸಕನಾಗಿ ಆಯ್ಕೆಯಾಗಿ ಧಾರವಾಡ ಸೇರಿದೆ. 
ತಂದೆತಾಯಿಯವರೊಂದಿಗೆ ಮತ್ತೆ ಕೆಲವು ವರ್ಷ ಬಾಳುವ ಭಾಗ್ಯ ನನ್ನದಾಯಿತು. 


ಧಾರವಾಡದ ಕಲ್ಯಾಣನಗರದಲ್ಲಿದ್ದಾಗ ಮಗ ವಿಕ್ರಮ ಇನ್ನೂ ಚಿಕ್ಕವ. 
ತಂದೆಯವರು ಅಮ್ಮನ ಆದೇಶದ ಮೇರೆಗೆ ಅವನಿಗೆ ಟ್ರೆ ಸಿಕಲ್‌ ಕೊಡಿಸಿದರು. 
ನಾನು ಚಿಕ್ಕವನಿದ್ದಾಗ ಅವರು ಟ್ರೈಸಿಕಲ್‌ ಕೊಡಿಸಿದ್ದು ನೆನಪಾಯಿತು. ಒಮ್ಮೆ 
ಎಕ್ರಮನನ್ನು ಆಡಿಸುವ ಗೋಜಿಯಲ್ಲಿ ತಾವೂ ಅದರ ಮೇಲೆ ಕುಳಿತು ಆಧಾರ 
ತಪ್ಪಿ ಬಿದ್ದರು. ಹುಡುಗಾಟ ಹೋಗಿರಲಿಲ್ಲ! ಕಲ್ಯಾಣನಗರದಲ್ಲಿ ಮತ್ತು ಮುಂದೆ 


ಪಾವೆ೦ ನಾವು ಕಂಡಂತೆ / 43 


ಶಿವಗಿರಿಯ 'ಅಭಿಲಾಷಾ'ಲ್ಲಿದ್ದಾಗ ತಂದೆಯವರಿಗೆ ಚನ್ನವೀರ ಕಣವಿ, ಆರ್ಯ, ಶಂ. 
ಬಾ.. “ಜಡಭರತ', ಸಿದ್ದಲಿಂಗ ಪಟ್ಟಣಶೆಟ್ಟಿ, ಚಂಪಾ, ಗಿರಡ್ಡಿ ಗೋವಿಂದರಾಜ, 
ಕೆ.ಎಸ್‌.ದೇಶಪಾಂಡೆ ಮುಂತಾದ ಸಾಹಿತಿ-ವಿಮರ್ಶಕ-ಸಂಶೋಧಕರೊಡನೆ 
ಒಡನಾಟ ಇನ್ನೂ ಬಲಿಯಿತು. ನಾನು ಸಾಹಿತ್ಯದಿಂದ ಆಗ ಸಾಕಷ್ಟು ದೂರ 
ಸರಿದಿದ್ದೆ. ನನ್ನ ಚೊಚ್ಚಲ ಕೃತಿ 'ಪುರಾತತ್ನಶಾಸ್ತ್ರ ಪರಿಚಯ' ತಯಾರಾಗಿ 
ಪ್ರಕಟವಾಗಿದ್ದು ಆಗಲೇ. ಅದರ ಕರಡನ್ನು ಓದಿ ತಂದೆಯವರು ಮೆಚ್ಚಿದ್ದಲ್ಲದೆ 
ಸಾಕಷ್ಟು ಸಲಹೆಗಳನ್ನು ಕೊಟ್ಟರು. ಅದು ಮೂರು ಮರುಮುದ್ರಣಗಳನ್ನು ಕಂಡು 
ವಿದ್ಯಾರ್ಥಿ ವಲಯದಲ್ಲಿ ಇನ್ನೂ ಹಸಿರಾಗಿಯೇ ಇದೆ. 


ಒಮ್ಮೆ ವಿಭಾಗದಲ್ಲಿ “ಮಹಾಭಾರತದ ಪುರಾತತ್ವ! ಕುರಿತು ಶ್ರೇಷ್ಠ ಪುರಾತತ್ವಜ್ಞ 
ಬಿ. ಬಿ. ಲಾಲ್‌ ಅವರ ಉಪನ್ಯಾಸವಿತ್ತು. ತಂದೆ ಆಗಮಿಸಿದ್ದರು. ಉಪನ್ಯಾಸ 
ಮುಗಿದ ಮೇಲೆ ತಂದೆಯವರು ಒಂದು ಪ್ರಶ್ನೆಯನ್ನೆತ್ತಿದರು. “ಸಂಧಾನದ 
ಕೊನೆಯ ಪ್ರಸಂಗದಲ್ಲಿ ಪಾಂಡವರಿಗೆ ಕೇವಲ ಐದು ಗ್ರಾಮಗಳನ್ನು ಕೊಟ್ಟು 
ಯುದ್ಧವನ್ನು ನಿಲ್ಲಿಸುವ ಅವಕಾಶವನ್ನು ಕೃಷ್ಣ ದುರ್ಯೋಧನನ ಮುಂದೆ 
ಪ್ರಸ್ತಾಪಿಸಿದಾಗ ದುರ್ಯೋಧನ ಅದನ್ನೇಕೆ ಒಪ್ಪಿಕೊಳ್ಳಲಿಲ್ಲ? ಅದರಲ್ಲಿ 
ದುರ್ಯೋಧನನ ಮುತ್ತದ್ದಿತನವೇನಾದರೂ ಇದ್ದಿತೆ?” ಇಂತಹ ವಿಚಿತ್ರ ಪ್ರಶ್ನೆಗಳು 
ತಂದೆಯವರಂತಹ ವಕ್ಷಕುತೂಹಲಿಗರ ತಲೆಯೆಲ್ಲಿ ಮಾತ್ರ ಎದ್ದಾವು. “ಆ ಐದೂ 
ಗ್ರಾಮಗಳು ಗಂಗಾ ನದಿಯಗು೦ಟ ಆಯಕಟ್ಟಿನ ಸ್ಥಾನದಲ್ಲಿದ್ದು, ಒಂದು ವೇಳೆ 
ದುರ್ಯೋಧನನು ಅವನ್ನು ಕೊಡಲು ಒಪಿದ್ದರೆ ಮುಂದೆ ಕೌರವರ ವ್ಯಾಪಾರ 
ವ್ಯವಸ್ಥೆಗೆ ಪಾಂಡವರು ಲಗ್ಗೆ ಇಟ್ಟು ಕೊಡಲಿ ಏಟು ಹಾಕಲು ಸುಲಭವಾಗುತ್ತಿತ್ತು” 
ಎಂದು ಲಾಲ್‌ ಅವರು ವಿಶ್ಲೇಷಿಸಿದ್ದಲ್ಲದೆ, ತಂದೆಯವರ ಹತ್ತಿರ ತಾವೇ ಬಂದು 
ಕುಳಿತು ಅವರ ಯಾರು ಎಂತುಗಳ ಬಗ್ಗೆ ವಿಚಾರಿಸಿದರು. 


`ಪ್ರಭುಲಿ೦ಗ ಲೀಲೆ', "ಹರಿಶ್ಚಂದ್ರ ಕಾವ್ಯ' ಇತ್ಯಾದಿ ಹಳಗನ್ನಡ ಕಾವ್ಯಗಳನ್ನು 
ಬಿ.ಎ. ತರಗತಿಗಳಲ್ಲಿ ಪಠ್ಯಪುಸ್ತಕಗಳಾಗಿ ಓದಿದ್ದೆನಾದರೂ ಹಳಗನ್ನಡದೊಡನೆ 
ನಾನು ಒಡನಾಟವನ್ನು ಉಳಿಸಿಕೊಂಡಿರಲಿಲ್ಲ. ಉಪನ್ಯಾಸಕನಾದಾಗ ಕೈಗೆಟಕುತ್ತಿದ್ದ 
ಹೊಸ ಶಾಸನಗಳನ್ನು ಓದುವ ಸಂದರ್ಭ ಬಂದಾಗ ಹಳಗನ್ನಡದ ತಿಳಿಎನ 
ಅವಶ್ಯಕತೆ ಮತ್ತೆ ಕಂಡಿತು. ಶಾಸನಗಳ ಪಾಠಗಳನ್ನು ಯಾವ ರೀತಿ 
ಓದಬೇಕೆಂಬುದನ್ನು, ಅರ್ಥವಿಸಬೇಕೆಂಬುದನ್ನು, ಛಂದಸ್ಸನ್ನು ಯಾವ ರೀತಿ 
ಗುರುತಿಸ ಬೇಕೆಂಬುದನ್ನು ನಾನು ಕಲಿತದ್ದು ತಂದೆಯವರಿಂದಲೇ. ಅವರಿಂದಲೇ 
ಎರವಲು ಪಡೆದ ಸೆಡಿಯಾಪು ಕೃಷ್ಣಭಟ್ಟರ 'ಕನ್ನಡ ಛಂದಸ್ಸು', “ಛ೦ದೋಗತಿ', 
ಕುಕ್ಕಿಲ ಕೃಷ್ಣಭಟ್ಟರು ಸಂಪಾದಿಸಿದ 'ನಾಗವರ್ಮನ ಛಂದೋಂಬುಧಿ' ಈಗಲೂ 


44 / ಪಾವೆ೦ ನಾವು ಕಂಡಂತೆ 


ಮನೆಯಲ್ಲಿ ನನಗೆ ಕೈಗೆಟಕುವ ಅ೦ತರದಲ್ಲಿಯೇ ಇವೆ. ಈಚೆಗೆ ಬಾದಾಮಿಯ 
ಚಲುಕ್ಕರ ಶಾಸನ ಸಂಪುಟ ತಯಾರಿಸುವಾಗ ತಂದೆಯವರ ಅನುಪಸ್ಥಿತಿಯ 
ಗಾಢ ಅನುಭವವಾಯ್ತು. 


ನಿವೃತ್ತರಾಗುವ ಹೊತ್ತಿಗೆ ತಂದೆಯವರ ತಲೆಯಲ್ಲಿ ಹೊಕ್ಕ ಹೊಸ 
ಹುಳವೆಂದರೆ ಸ್ಥಳನಾಮಗಳ, ವ್ಯಕ್ತಿನಾಮಗಳ ಅಧ್ಯಯನ. ್ಹಸ'ಪುತ್ತೂರು' 
ನಿರ್ವಚನದ ಕುರಿತು ಆ ಹೊತ್ತಿಗೆ ಅವರು ಆಗಲೇ ಬರೆದಾಗಿತ್ತು. ಮಧ್ವಾಚಾರ್ಯರ 
ಅಡ್ಡ ಹೆಸರೆಂದು ಭಾವಿಸಲಾಗುವ `ಮಧ್ಯಗೇಹಭಟ್ಟ' ಎಂಬುದರ ನಿಜ ರೂಪ 
"ನಡ್ಯಂತಿಲ್ಲಾಯ' ಎಂದವರು ಹೇಳುತ್ತಿದ್ದುದು ನೆನಪಿದೆ. ಕೆದಿಲ್ಲಾಯ, ಕುಕ್ಕಿಲ್ಲಾಯ 
ಮುಂತಾದ ತುಳು ಅಡ್ಡ ಹೆಸರುಗಳ ನಿರ್ವಚನವನ್ನು ಅವರು ಉದ್ದರಿಸುತ್ತಿದ್ದರು. 
ನನ್ನ ಸಂಶೋಧನ ಕಾರ್ಯ ಆರಂಭವಾದಾಗ ಅವರು ಶಾಸನ ಸಂಪುಟಗಳಿಂದ 
ಸ್ಥಳನಾಮ, ವ್ಯಕ್ತಿನಾಮಗಳನ್ನು ಸಂಗ್ರಹಿಸತೊಡಗಿದ್ದರು. ಕೆಲವನ್ನು ಕುರಿತು ಅಲ್ಲಲ್ಲಿ 
ಬರೆದಿದ್ದರೂ ಪ್ರಾಯಶಃ ಅವರಿಗೆ ಇದೊಂದು ಕೆಲಸ ಪೂರ್ಣಗೊಳಿಸಲಾಗಲಿಲ್ಲ. 
ಆಗಾಗ ಅವರು ಸ್ಥಳನಾಮ-ವ್ಯಕ್ತಿನಾಮಗಳನ್ನು ವಿಶ್ಲೇಷಿಸಿ ವಿವರಿಸುತ್ತಿದ್ದ ರೀತಿ 
ನನ್ನ ಮೇಲೆ ಪ್ರಭಾವ ಬೀರದೇ ಇರಲಿಲ್ಲ. ಮುಂದೊಮ್ಮೆ ಔರಂಗಾಬಾದಿನಲ್ಲಿ 
ನಡದ ಭಾರತೀಯ ಸ್ಥಳನಾಮ ಪರಿಷತ್ತಿನ ವಾರ್ಷಿಕ ಸಮ್ಮೇಳನದಲ್ಲಿ "ಡಾ. 
ಜವರೇಗೌಡ ಎಂಡೊಮೆಂಟ್‌ ಲೆಕ್ಟರ್‌' ನೀಡಲು ನನ್ನನ್ನು ಆಹ್ವಾನಿಸಿದಾಗ 
ತಂದೆಯವರ ತಂತ್ರವನ್ನುಪಯೋಗಿಸಿ ನಾನು ನೀಡಿದ “ಆಫ್‌ ಫ್ಲೇಸಸ್‌, ಪರ್ಸನ್ಸ್‌ 
ಎಂಡ್‌ ಲ್ಯಾಂಗ್ವೇಜ್‌” ಉಪನ್ಯಾಸ ಎಷ್ಟು ಪರಿಣಾಮಕಾರಿಯಾಯಿತೆಂದರೆ, 
ಮರುವರುಷ ವಡೋದರದಲ್ಲಿ ನಡೆದ ಅದೇ ಪರಿಷತ್ತಿನ ಸಮ್ಮೇಳನದ 
ಸರ್ವಾಧ್ಯಕ್ಷನ ಸ್ಥಾನವನ್ನು ನನಗೆ ತಂದು ಕೊಟ್ಟಿತು! 


1991. ತಂದೆಯವರಿಗೆ ಪ್ರತಿಷ್ಠಿತ ಬಿ. ಡಿ. ಗೊಯೆಂಕಾ ಪ್ರಶಸ್ತಿ ಘೋಷಿತವಾದ 
ಸಂದರ್ಭ. ನೌಷಾದ್‌ ಅವರ ಆರಂಭಿಕ ಸಂಗೀತವನ್ನೂ ಸೇರಿದಂತೆ ಕ್ಷಣ ಕ್ಷಣಕ್ಕೂ 
ಮಹತ್ವವಿತ್ತು ತಯಾರಾಗಿದ್ದ ಪ್ರಶಸಿಪದಾನ ಕಾರ್ಯಕ್ರಮದ ಪಟ್ಟಿ ಬಂತು. 
ತಂದೆಯವರಿಗೆ ಪಾಲಿಗೆ ಕೆಲವೇ ನಿಮಿಷ (4 ನಿಮಿಷ ಎಂದು ನೆನಪು) 
ಮಾತನಾಡಲು ಅವಕಾಶ. ಇಂಗ್ಲೀಷಿನಲ್ಲಿ ಎರಡು ಪುಟಗಳಲ್ಲಿ ಭಾಷಣದ ಕರಡು 
ಬರೆದರು. ನನಗೂ ತೋರಿಸಿ ಸರಿಯಾಗಿದೆಯ ಎಂದು ಕೇಳಿದರು. ನನಗೆ 
ಅಚ್ಚರಿಯಾಗಿತ್ತು. ತಂದೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್‌ ಭಾಷೆಯಲ್ಲಿಯೂ 
ಬರೆಯಬಲ್ಲರಲ್ಲ ಎಂದು! ದುರದೃಷ್ಟವಶಾತ್‌ ಕಾರ್ಯಕ್ರಮ ರದ್ದಾಗಿದ್ದರಿಂದ 
ಅವರಿಗೆ ಆ ಭಾಷಣವನ್ನು ಓದುವ ಅವಕಾಶ ತಪ್ಪಿಹೋಯಿತು. ಆದರೆ, ನನಗೆ 
ಈಗಲೂ ಅನಿಸುತ್ತಿರುತ್ತದೆ: ತಂದೆ ಇಂಗ್ಲೀಷಿನಲ್ಲೂ ಸಾಹಿತ್ಯ ಕೃಷಿ ಮಾಡಿದ್ದರೆ 
ಏನಾಗಬಹುದಿತ್ತು! 


ಪಾವೆಂ ನಾವು ಕಂಡಂತೆ / 45 


ಜ್ಞಾನಪ್ರವಾಹದ ನಿರಂತರ ಹರಿವಿಗೆ ಪ್ರಶ್ನೆಗಳನ್ನೆತ್ತುವದು, ಅವುಗಳಿಗೆ 
ಉತ್ತರಗಳನ್ನು ಅರಸುವದು ಅತ್ಯಂತ ಮುಖ್ಯವಾದುದು. ತಂದೆಯವರ ಮುಂದೆ 
ಒಂದು ಪ್ರಶ್ನೆಯನ್ನಿಟ್ಟರೆ - ಅದು ಯಾವ ಕ್ಷೇತ್ರವೇ ಇರಲಿ - ಅದನ್ನು 
ಆಮೂಲಾಗ್ರವಾಗಿ ಪರಿಶೀಲಿಸಿ, ಭಗೀರಥಪ್ರಯತ್ನ ಮಾಡಿಯಾದರೂ 
ಸಮಾಧಾನದ ಉತ್ತರ ಸಿಗದೆ ಬಿಡುವವರಲ್ಲ. ಅದಕ್ಕಿಂತ ಮಿಗಿಲಾಗಿ 
ಪಶ್ನೆಗಳನ್ನೆತ್ತುವದನ್ನೇ ಒಂದು ಹವ್ಯಾಸವಾಗಿಸಿಕೊ೦ಡಿದ್ದರವರು. ಇದೇ ಅವರ 
ಜ್ಞಾನಾರ್ಜನೆಯ ಹರವು-ಆಳಗಳ, ಯಶಸ್ಸಿನ ಗುಟ್ಟು ತಂದೆಯವರ ಜೀವನ- 
ಚಿ೦ತನೆ-ಹುಡುಕು-ಬರಹಗಳ ಬಗ್ಗೆ ಸಾಕಷ್ಟು ಬರೆಯುವದಿದೆ. ಪ್ರಾಯಶಃ 
ಮುಂದೊಮ್ಮೆ ಬರೆಯುತ್ತೇನೆ. 


1992 ಮೇ ತಿಂಗಳು. ನನಗೆ ವಾರ್ಷಿಕ ರಜೆಯ ದಿನಗಳು. 
ಕುಟುಂಬದೊಂದಿಗೆ ಶಿವಮೊಗ್ಗದಲ್ಲಿದ್ದೆ. 4ನೇ ತಾರೀಖಿನ ಬೆಳಿಗ್ಗೆ ಫೋನಿನ 
ಮುಖಾಂತರ ತಂದೆ ಮರಣಿಸಿದ ಸುದ್ದಿ ಬಂತು. ಹೊರಟು ಹುಬ್ಬಳ್ಳಿಯ ಮನೆ 
ತಲುಪಿದಾಗ ಮನೆಯಲ್ಲಿ ಮೌನ. ತಂದೆಯವರ ಅಂತ್ಯಕ್ರಿಯೆ ಮುಗಿದಾಗಿತ್ತು. 
ಒ೦ದೆರಡು ನಿಮಿಷ ಅತ್ತೆ. ಮನೆಯಲ್ಲಿದ್ದ ಅಣ್ಣಾಜಿ ಅಣ್ಣ ಸಮಾಧಾನ ಮಾಡಿದರು. 
ತಂದೆಯವರ ಅಂತಿಮ ದರ್ಶನವಾಗದಿದ್ದುದರಿಂದ ಅವರು ಹೋದ 
ಅನುಭವವಾಗಲಿಲ್ಲ.  ಅಗೋಚರರಾಗಿ ಇನ್ನೂ ನನ್ನೊಂದಿಗೆ ಇದ್ದಾರೆ 
ಎಂದೆನಿಸುತ್ತದೆ. ಕೆಲವು ಸಲ ನಾನು ಗೋಡೆಯಲ್ಲಿರುವ ಅವರ ಚಿತ್ರವನ್ನು 
ನೋಡುತ್ತ ನಿಲ್ಲುವದುಂಟು. ಕಣ್ಣಲ್ಲಿ ನೀರು ತುಂಬುತ್ತದೆ. ಒಂದು ರೀತಿಯಲ್ಲಿ 
ಸ್ವಾರ್ಥದ ಹಲುಬು: ನೀವಿದ್ದಿದ್ದರೆ ನಾನು ಈಗ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚು 
ಮಾಡುತ್ತಿದ್ದೆನೊ ಏನೊ, ಎಂದು. ಮತ್ತೆ ಮರುಕ್ಷಣದಲ್ಲಿ ಸಮಾಧಾನದ ನಿಟ್ಟುಸಿರು 
ಹೊರಬೀಳುತ್ತದೆ: ಇಲ್ಲ, ನೀವು ನನ್ನಲ್ಲಿದ್ದೀರಿ; ಆದ್ದರಿಂದಲೇ ನಾನು ಈಗ 
ಸಾಧಿಸಿರುವದು, ಸಾಧಿಸುತ್ತಿರುವದು ಸಾಧ್ಯವಾಗಿದೆ, ಎಂದು. 

ಕ್ಲೆ 


46 / ಪಾವೆ೦ ನಾವು ಕಂಡಂತೆ 


ಅಜ್ಜನ ಮನೆಗೆ ಹೋದಾಗ... 


ಉಪೇಂದ್ರ ಎಂ. ಪಾಡಿಗಾರ 


ಉಳಿದ ಮೊಮ್ಮಕ್ಕಳಿಗೆ ಹೋಲಿಸಿದರೆ ನಾನು ಮತ್ತು ನನ್ನ ಅಣ್ಣಂದಿರಾದ 
ನಾರಾಯಣ ಮತ್ತು ಶ್ಯಾಮ ಅಜ್ಜ ಹಾಗು ದೊಡ್ಡನೊಟ್ಟಗೆ ಸಮಯ ಕಳೆದದ್ದು 
ಹೆಚ್ಚು. ಆದಾಗ್ಯೂ ಪಾವೆ೦ ಅಜ್ಜನ - ನಮಗವರು ಹುಬ್ಬಳ್ಳಿ ಅಜ್ಜ - ನೆನಪುಗಳು 
ಸ್ವಲ್ಪ ಮಸುಕಾಗಿಯೇ ಇದೆ. 


ನನ್ನ ತಂದೆ ಹಾಗು ತಾಯಿಯ (ಮುರಳೀಧರ ಪಾಡಿಗಾರ ಮತ್ತು ಶೋಭ 
ಪಾಡಿಗಾರ) ಕಡೆಯಿ೦ದ ಅಜ್ಜ ಎನಿಸಿಕೊಳ್ಳಲು ಇವರೊಬ್ಬರೇ ಇದ್ದದ್ದು. ನಾನು 
ಹುಟ್ಟುವಾಗಲೇ ನನ್ನ ತಾಯಿಯ ತಂದೆ ತೀರಿಕೊಂಡಿದ್ದರು. ನನಗೆ ಆವರನ್ನು 
ನೋಡುವ ಭಾಗ್ಯವೇ ಇರಲಿಲ್ಲ. ಹಾಗಾಗಿ ನನಗೆ ಅಜ್ಜ ಅಂದರೆ ಪಾವೆಂ ಒಬ್ಬರೆ. 


ನನಗೆ ಅಜ್ಜನ ನೆನಪೆಂದರೆ ನಲಿವಿಗಿಂತಲೂ ನೋವು ಮೊದಲು ಕಾಣುತ್ತದೆ: 
ಅದು ನಾನು ಅಜ್ಜನಿಂದ ನನ್ನ ಚೇಷ್ಟೆಗಳಿಂದಾಗಿ ತಿಂದಂತಹ ಪೆಟ್ಟುಗಳಿರಬಹುದು 
ಅಥವಾ ಅವರ ಕೊನೆಗಾಲದಲ್ಲಿ ಅವರು ಪಟ್ಟಂತಹ ನೋವುಗಳಿರಬಹುದು. 
ಇಂದಿಗೂ ನನಗೆ ಅಜ್ಜನನ್ನು ನೆನಪಿಸಿಕೊಂಡಾಗ ನಾನು ಮಾಡಿದ ಚೇಷ್ನೆಗಳು 
ಹೆಚ್ಚೋ ಅಥವಾ ಅವರು ಅನುಭವಿಸಿದ ನೋವು ಹೆಚ್ಚೋ ಎನ್ನುವ ಪ್ರಶ್ನೆಗೆ 
ಉತ್ತರವನ್ನು ಹುಡುಕಲು ಪರದಾಡುವಂತಾಗುತ್ತದೆ. 


ನನ್ನ ಉಳಿದ ಸಹೋದರರಾದ ಸುಬ್ಬು, ಕುಮ್ಮು ತಿಳಿಸಿದ ಹಾಗೆ ನಮಗಿನ್ನೂ 
ಆವಾಗ ಹುಡುಗ ಬುದ್ಧಿ. ನನ್ನ ಮತ್ತು ನನ್ನ ಅಜ್ಜನ ನಂಟು - ಅಥವಾ ತಂಟೆ, 
ತಗಾದೆ ಅನ್ನಿ - ನನ್ನ 5-6 ನೇ ವಯಸ್ಸಿನಿಂದ ನೆನಪಿನಂಗಡಿಯಲ್ಲಿದೆ. 
ಹೀಗಾಗಿಯೇ ಈ ಮೇಲೆ ತಿಳಿಸಿದ ಹಾಗೆ ಅವರ ನೆನಪು ಸ್ವಲ್ಪ ಮಸುಕಾಗಿದೆ. 
ಅವರನ್ನು ನೆನಪಿಸಿಕೊಂಡಾಗ ಈ ಕೆಳಗಿನ ಕೆಲವು ಘಟನೆಗಳು ಕಣ್ಣೆದುರು ಬಂದು 
ಹೋಗುತ್ತವೆ. 


ನಮ್ಮ ಮನೆಯಂಗಳದಲ್ಲಿ ಅಜ್ಜನ ಕೈತೋಟ ಚೆನ್ನಾಗಿಯೇ ಇತ್ತು. ಮನೆಯ 
ಸುತ್ತಲಿನ ಅರ್ಧ ಭಾಗ ಬೇಲಿಯಿಂದ ಸುತ್ತುವರಿಸಲ್ಪಟ್ಟಿತ್ತು.. ಆ ಬೇಲಿಯ 


ಪಾವೆಂ ನಾವು ಕಂಡಂತೆ / 47 


ಮಧ್ಯದಲ್ಲಿಯೇ ಒಂದು ಚೆನ್ನೆ ಕಾಳಿನ ಮರವಿತ್ತು. ಅದರ ವಿಶಿಷ್ಟತೆ ಮರದ 
ತುಂಬೆಲ್ಲಾ ಮುಳ್ಳು, ಎತ್ತರದಲ್ಲಿ ಕಾಯಿಗಳು. ಹತ್ತಿ ಕೀಳಲು ಅಸಾಧ್ಯವಾದುದರಿಂದ, 
ಕಲ್ಲು ಎಸೆದು ಕೀಳಲು ಪ್ರಯತ್ನಿಸುತ್ತಿದ್ದೆ. ಸುಮಾರು ಪ್ರಯತ್ನದ ನಂತರವೂ 
ಯಶಸ್ಸು ಕಾಣಲಿಲ್ಲ. ಅಜ್ಜ ಒಂದು ರೀತಿಯಲ್ಲಿ ಸಕಲಕಲಾ ಪಾರಂಗತರು. ಅವರ 
ಬಳಿ ಕೈತೋಟಕ್ಕೆ, ಮರದ ಕೆಲಸಕ್ಕೆ, ಕೊಳಾಯಿ, ಎದ್ಯುತ್‌ ಸಂಬಂಧಿ ಕೆಲಸಕ್ಕೆ 
ಬೇಕಾಗುವ ನಾನಾ ಬಗೆಯ ಸಲಕರಣೆಗಳಿದ್ದವು. ನನ್ನ ಜೇಷ್ಟೆ ಕೈಗಳಿಗೆ ಅವರ 
ಗರಗಸ ಸಿಕ್ಕಿಯೇ ಬಿಟ್ಟಿತು. ನನ್ನ ಕಪಿ ಬುದ್ಧಿ ಸುಮ್ಮನೆ ಇರಲಾರದೆ ತಕ್ಷಣವೇ ಚೆನ್ನೆ 
ಮಣೆ ಕಾಳಿನ ಮರಕ್ಕೆ ದಾಳಿ ಇಟ್ಟಿತ್ತು. ಪೊಳ್ಳು ಮರವಾಗಿದ್ದರಿಂದ ಕೆಲವೇ 
ನಿಮಿಷದಲ್ಲಿ ಮರ ಧರೆಗೆರಗಿತು. ಮಾಡಿದ ಅಚಾತುರ್ಯದಿಂದ ಭಯಭೀತನಾಗಿ 
ಅಡಗಿ ಕುಳಿತ್ತಿದ್ದೆ. ಅಜ್ಜ ಬರುತ್ತಿದ್ದಂತೆಯೇ ಬಿದ್ದ ಮರವನ್ನು ಕಂಡು ನನಗೆ ಬೆತ್ತ 
ಸೇವೆಯನ್ನು ಕರುಣಿಸಿದರು. ಎಂದಿನಂತೆ ಮುದ್ದಿನ ಮೊಮ್ಮಗನ ರಕ್ಷಣೆಗೆ ದೊಡ್ಡನ 
ಆಗಮನ. ನನಗೆ ಸಮಾಧಾನ ಸಿಕ್ಕಿತು. 


ನಾನು ಏಳನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾದಾಗ ಅಜ್ಜ 
ನನಗೆ ಶಾಲು ಹೊದಿಸಿ "ಅಜ್ಜನ ಮನೆಗೆ ಹೊದಾಗ” ಎನ್ನುವ ಕಥಾ ಪುಸ್ತಕವನ್ನು 
ಕೊಟ್ಟಿದ್ದರು. ಅಜ್ಜನ ಸನ್ಮಾನಗಳನ್ನು, ಪ್ರಶಸ್ತಿಗಳನ್ನು ನೋಡಿದ ನನಗೆ ಅಜ್ಜನೇ 
ಸನ್ಮಾನ ಮಾಡಿದ್ದು ಪ್ರಶಸ್ತಿ ಸಿಕ್ಕಷ್ಟೇ ಆನ೦ದವಾಗಿತ್ತು. ಈ ಘಟನೆ ವಯಸ್ಸಿನ 
ಭೇದವಿಲ್ಲದೇ ಪ್ರೋತ್ಸಾಹಿಸುವ ಅವರ ಗುಣವನ್ನು ತಿಳಿಸುತ್ತದೆ. 


ನನ್ನ ಚೇಪ್ಟೆಗಳಿಗೆ ಮಿತಿ ಅಥವಾ ಕೊನೆ ಎರಡೂ ಇರಲಿಲ್ಲ. 
ಊಹಿಸಲಾಗದ೦ತಹ ಚೇಷ್ಟೆಗಳನ್ನು ಮಾಡುತ್ತಿದ್ದೆ ಮತ್ತು ಬೆತ್ತ ಸೇವೆಯನ್ನೂ 
ಪಡೆಯುತ್ತಿದ್ದೆ. ಒಮ್ಮೆ ಅಜ್ಜನ ಛತ್ರಿಯನ್ನು ಹಿಡಿದು ಮನೆಯ ಮೇಲಿನಿಂದ 
ಪ್ಯಾರಾಚೂಟ್‌ ಎಂದು ಹೇಳಿ ಹಾರಿಬಿದ್ದದ್ದೂ ಅಲ್ಲದೆ ಅಜ್ಜನ ಪೆಟ್ಟೂ ತಿಂದಿದ್ದೆ. 
ಚಿಕ್ಕವನಾದ ಕಾರಣ ಮನೆಯ ಪಕ್ಕದ ಪೇರಲೆ ಮರದ ಕೊಂಬೆಯ 
ಸಹಾಯದಿಂದ ಅಣ್ಣಂದಿರುಗಳೆಲ್ಲಾ ಮನೆಯ ಮೇಲೆ ಹತ್ತುವ ಹಾಗೆ ನನಗೆ 
ಆಗುತ್ತಿರಲಿಲ್ಲ. ಆ ಸಿಟ್ಟಿನಲ್ಲಿ ಅಜ್ಜ ಕಾಯಿಯನ್ನು ಒಡೆಯಲು ಬಳಸುತ್ತಿದ್ದ 
ಕತ್ತಿಯಿಂದ ಮರದ ಟೊಂಗೆಯನ್ನೇ ಕಡೆದಿದ್ದೆ. 


ನನ್ನ ಎಲ್ಲಾ ಕುಚೇಷ್ನೆಗಳಿಗೆ ನನ್ನ ಸೋದರ ಸಂಬಂಧಿಗಳಾದ ಸುಬ್ಬು, ಕುಮ್ಮು 
ಮೀರಾ, ವೀಣಾ, ಸುಪ್ರಿಯಾ, ಸುಜಯಾ ಅವರ ಬೆಂಬಲವಿತ್ತು. ಈ ಗುಂಪಿಗೆ 
ನಾನೇ ನಾಯಕನೆಂಬಂತೆ ಎಲ್ಲಾ ಬಂಧುಗಳು ಪಟ್ಟಕಟ್ಟಿದ್ದರು. ನೀರಿನ ಟಾಕಿಯ 
ನಲ್ಲಿ ಮುರಿದದ್ದು, ಮರದಲ್ಲಿದ್ದ ಎಲ್ಲಾ ನೆಲ್ಲಿಕಾಯಿ ಕಿತ್ತಿದ್ದು, ಅವರ ಪ್ರೀತಿಯ 
ನ್ಯಾಷನಲ್‌ ಜಿಯಾಗ್ರಫಿಕ್‌ ಪುಸ್ತಕದಲ್ಲಿ ಪ್ರಕಟವಾಗುತ್ತಿದ್ದ ವಿದೇಶಿ ಕಾರುಗಳ 


ಹ 


48 / ಪಾವೆಂ ನಾವು ಕಂಡಂತೆ 


ಚಿತ್ರಗಳನ್ನು ಕತ್ತರಿಸಿದ್ದು, ಅವರ ರೇಡಿಯೋ ಹಾಳು ಮಾಡಿದ್ದು, ಇತ್ಯಾದಿ ಇತ್ಯಾದಿ. 
ಹೀಗೆ ನನ್ನ ಮತ್ತು ಅಜ್ಜನ ಜಟಾಪಟಿಗಳಿಗೆ ಎಲ್ಲೆಯೇ ಇರಲಿಲ್ಲ. ಆದರೆ ಎಂದೂ 
ಅವರು ನನ್ನ ಚೇಷ್ಟೆಗಳಿಗೆ ಕಡಿವಾಣ ಹಾಕಿದವರಲ್ಲ. ಮೊಮ್ಮಕ್ಕಳ ಮೇಲೆ ಅಷ್ಟು 
ಪ್ರೀತಿ ಅವರದು. 


ಇನ್ನು ನನ್ನ ನೋವಿನ ಮಾತಿಗೆ ಬಂದರೆ ಅವರ ಅನಾರೋಗ್ಯದ ಕಾರಣ 
ಅವರು ಉಸಿರಾಡಲು ಪಡುತ್ತಿದ್ದ ಕಷ್ಟ ನಿದ್ದೆಯಲ್ಲಿನ ನರಳಾಟ, ನೋವು. ಅವರ 
ಕೊನೆಯ ದಿನಗಳಲ್ಲಿ ನನ್ನ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಬೇಸಿಗೆ ರಜೆ 
ಕಳೆಯಲು ನಾನು ಹುಬ್ಬಳ್ಳಿಯಲ್ಲಿಯೇ ಇದ್ದೆ. ಈಗಲೂ ಇದೆಲ್ಲವೂ ನನಗೆ ಕಣ್ಣಿಗೆ 
ಕಟ್ಟಿದಂತಿದೆ. 


ಈ ಪಾವೆಂ ಶತವರಾನೋತ್ಸವದ ಸಂದರ್ಭದಲ್ಲಿ ಅಜ್ಜನ 
ಆತ್ಮೀಯರಲ್ಹೊಬ್ಬರಾದ ದಿವಂಗತ ಡಾ. ಶ್ರೀನಿವಾಸ ಹಾವನೂರ ಅವರನ್ನು 
ನೆನಪಿಸಿಕೊಳ್ಳಲೇ. ಬೇಕು. ಅಜ್ಜನ ಕಾಲಾನಂತರ ಸತತ ಪ್ರಯತ್ನದಿಂದ ಅಜ್ಜನ 
ಕೆಲವು ಬರಹ/ಪುಸ್ತಕಗಳನ್ನು ಮುದ್ರಿಸುವ ಕಾರ್ಯವನ್ನು ಜ್‌] 
ಅಜ್ಜನೊಟ್ಟಿಗೆ ಅವರಿಗೂ ನನ್ನ ಭಾವಪೂರ್ಣ ನಮನಗಳು. 


ನಾನೂ ಒಬ್ಬ ಪಾವೆಂ ಎಂಬ ಮಹಾಚೇತನದ ಒಂದು ಕುಡಿ ಎಂದು 
ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. 


ಕೆ 


ಪಾವೆಂ ನಾವು ಕಂಡಂತೆ / 49 


ಪಾವೆ೦ - ಅತ್ರೆ, 
ಮಾವನವರಿ೦ದ ಕೇೇಆದಂತೆ 


ಭವಾನಿ ಶ್ಯಾಮ್‌ ಪಾಡಿಗಾರ 


ನಾನು ಮದುವೆಯಾಗಿ ಈ ಕುಟುಂಬಕ್ಕೆ ಬ೦ದಾಗ ಅಜ್ಜ ಹೋಗಿ ಸುಮಾರೇ 
ವರ್ಷಗಳಾಗಿದ್ದವು. ಆದ್ದರಿ೦ದ ಅಜ್ಜನ ಬಗ್ಗೆ ಬರೀ ಕೇಳಿದಂತಹ ವಿಷಯಗಳಿವು. 


ನಮ್ಮ ಮಾವ ಹಾಗೂ ಅಜ್ಜನ ಜೇಷ್ಠ ಪುತ್ರನಾದ ದಿ॥ ಮುರಳೀಧರ 
ಪಾಡಿಗಾರ ಅವರು ತಮ್ಮ ತಂದೆಯ ಬಗ್ಗೆ ತೀವ್ರವಾದ ಅಭಿಮಾನ ಹೊಂದಿದ್ದರು. 
ಮಾವ ತಮ್ಮ ತಂದೆಯ ಗುಣಗಳನ್ನು ತಮ್ಮ ಮಕ್ಕಳು, ಮೊಮ್ಮಕ್ಕಳಲ್ಲಿ ಹುಡುಕಿ 
ಸಂತೋಷಡಡುತ್ತಿದ್ದರು. ಸಣ್ಣವನಿದ್ದಾಗ ನನ್ನ ಮಗ ಪುಸ್ತಕಗಳಲ್ಲಿ ಅತೀವ ಆಸಕ್ತಿ 
ಹೊಂದಿದ್ದನು. ಪುಸ್ತಕ ಹಿಡಿದನೆಂದರೆ ಸುತ್ತ ಮುತ್ತಲಿನ ಪ್ರಪಂಚದ ಅರಿವೇ 
ಇರುತ್ತಿರಲಿಲ್ಲ. ಆಗೆಲ್ಲಾ ಮಾವ, "ನೋಡು ಇವನಿಗೆ ಅಪ್ಪಯ್ಯನ ಬುದ್ಧಿಯೇ 
ಬಂದಿದೆ" ಎ೦ದು ಹೇಳುತ್ತಿದ್ದರು. ಇದಕ್ಕೆ ಕಾರಣವೇನೆಂದರೆ ಮಾವ ಹಿಂದೊಮ್ಮೆ 
ಸ್ಕೂಟರ್‌ನಲ್ಲಿ ಹೋಗುತ್ತ ಅಜ್ಜನನ್ನು ಬಸ್‌ ಸ್ಟಾಂಡಿನಲ್ಲಿ ಯಾವುದೋ ಒಂದು 
ಪುಸ್ತಕ ಓದುತ್ತಾ ನಿಂತಿದ್ದನ್ನು ನೋಡಿದ್ದರಂತೆ; ಮಾವ ಅವರ ಕೆಲಸ ಮುಗಿಸಿ 
ಅದೇ ರಸ್ತೆಯಲ್ಲಿ ತಿರುಗಿ ಬರುವಾಗ ಅಜ್ಜ ಅದೇ ಸ್ಥಳದಲ್ಲೇ ಇನ್ನೂ ಅದೇ 
ಪುಸ್ತಕದಲ್ಲಿ ಮುಳುಗಿರುವುದನ್ನು ಕಂಡು ಚಕಿತರಾಗಿದ್ದರಂತೆ. ಆ ಮಧ್ಯ ಅದೆಷ್ಟು 
ಬಸ್ಸುಗಳು ಬಂದು ಹೋಗಿದ್ದವೋ ಆ ದೇವರೇ ಬಲ್ಲ. ಅಜ್ಜನಿಗೆ ಪುಸ್ತಕಗಳಲ್ಲಿ 
ಅಷ್ಟು ತನ್ಮಯತೆ. 


ನಮ್ಮ ಅತ್ತೆ ಹಾಗೂ ಮಾವನಿಗೆ ಎತ್ತರದಲ್ಲಿ ಸರಿ ಸುಮಾರು ಒಂದು ಅಡಿ 
ವ್ಯತ್ಯಾಸ. ಅತ್ತೆ 5 ಅಡಿ ಹಾಗೂ ಮಾವ 6 ಅಡಿ. ಹಾಗೆಯೇ ನಮ್ಮತ್ತೆಗೆ ಸಣ್ಣ 
ಗಾತ್ರದ ಎಲ್ಲ ವಸ್ತುಗಳ ಮೇಲೆ ತುಂಬಾ ಪ್ರೀತಿ. ಅದಕ್ಕೇ ಅಜ್ಜನವರು ಅವರಿಗೆ 
"ಎಲ್ಲಾ ಸಣ್ಣ ವಸ್ತು ಆರಿಸಿಕೊಂಡಿದ್ದಿ, ಆದರೆ ಗಂಡನನ್ನು ಮಾತ್ರ ಉದ್ದದವನನ್ನು 


[a0] ಎಂ 


ಆರಿಸಿದೀಯಲ" ಎಂದು ಹಾಸ್ಯ ಮಾಡುತ್ತಿದ್ದರಂತೆ. 


ಎ ೧೧ 


50 / ಪಾವೆಂ ನಾವು ಕಂಡಂತೆ 


ನನ್ನ ಗಂಡನಿಗೆ "ಶ್ಯಾಮ" ಎಂದು ನಾಮಕರಣ ಮಾಡಿದಾಗ, ಅಜ್ಜ "ನಿಮಗೆಲ್ಲ 
ಬುದ್ಧಿ ಇದೆಯಾ? ಇಂತಹ ಬೆಳ್ಳಗಿರುವ ಮಗುವಿಗೆ ಶ್ಯಾಮ ಎಂದು 
ಹೆಸರಿಟ್ಟಿದ್ದೀರಲ್ಲಾ?” ಎ೦ದು ಹೇಳಿದ್ದರಂತೆ. 


ಅಜ್ಜನ ಶತಮಾನೋತ್ಸವದ ಸಂಭ್ರಮದ ನಡುವೆ ಒಬ್ಬ ವ್ಯಕ್ತಿಯನ್ನು 
ನೆನೆಯದಿದ್ದರೆ ಅಪೂರ್ಣವೆನಿಸುತ್ತದೆ. ಅವರೇ ನಾಡೋಜ ಪ್ರಶಸ್ತಿ ವಿಜೇತ ಡಾ| 
ಶ್ರೀನಿವಾಸ ಜನಾ ಅವರು ಪಾವೆಂ ಆಚಾರ್ಯರ ಕೃತಿಗಳ ಬಗ್ಗೆ ಅಗಾಧ 
ಸಂಶೋಧನೆ ಮಾಡಿದ್ದರು ಮತ್ತು ದಶಕಗಳ ಹಿಂದೆಯೇ ಮ ಬಗ್ಗೆ ಅವರು 
ಮೊಮ್ಮಕ್ಕಳಿಗೆಲ್ಲ ಸರಿಯಾದ ಮಾಹಿತಿ ಕೊಡುವ ಇಂತಹದ್ದೊಂದು ಕಾರ್ಯಕ್ರಮ 
ಡು ಕನಸು ಕಂಡಿದ್ದರು. ಈ ಕಾರ್ಯಕ್ರಮ ee ಸಮಯದಲ್ಲಿ 
ಹಾವನೂರ ಅವರು ಹಾಗ ನಮ್ಮ ಮಾವನವರು ನಮ್ಮ ಮಧ್ಯೆ ಇಲ್ಲ 

ಎನ್ನುವುದೊಂದೇ ಬೇಸರದ ಸಂಗತಿ. 
ಕ್ಕ 


ಪಾವೆಂ ನಾವು ಕಂಡಂತೆ / 51 


ಪಾವೆ೦ ಐರಹವೇ ಬದುಕು 


ಜ್ಯೋತಿ ವೆಂಕಟಗಿರಿ ಉಪಾಧ್ಯ 


ಜನಿಸಿದರು ಉಡುಪಿ ಪರಿಸರದಲ್ಲಿ ಪಾ ವೆಂ ಆಚಾರ್ಯರು 
ಲಕ್ಷಿ ಕೃಪೆಯಿಲ್ಲ; ಸರಸ್ವತಿಯ ವರಪುತ್ರರು. 

ಶಾಲೆಗೆ ಹೋದರು, ಓದುವುದರಲ್ಲಿ ಬಲು ಜಾಣರಿವರು 
ಕಾಲೇಜಿಗೆ ಕಾಸಿಲ್ಲ; ಕುಲ-ಕಸುಬಿಲ್ಲ; ಹೊಟ್ಟಿಪಾಡಿಗೆ 
ಬ್ರಾಹ್ಮಣರೇನು ಮಾಡಬೇಕು? 


ಶಿಕ್ಷಕರಾದರು, ಕಾರಕೂನರಾದರು ಕೊನೆಗೆ ಸಂಪಾದಕರಾದರು. 
ಕಾಯಕವೇ ಕೈಲಾಸವೆಂದು ಕರ್ಮವೀರರಾಗಿ, 

ಸಂಯುಕ್ತ ಕರ್ನಾಟಕದಲ್ಲಿ ದುಡಿದರು. 

ಕನ್ನಡ ಕಸ್ತೂರಿಯ ಕಂಪನ್ನು ನಾಡೆಲ್ಲಾ ಹರಡಿದರು 


ಓದುಗರೊಡನೆ ಹರಟೆ ಹೊಡೆದರು 
ಹಿಂದೂ-ಮುಸ್ಲಿಂ ಮತ್ತಿತರರಿಗೆಲ್ಲಾ ಕತೆ ಹೇಳಿದರು 
ಕತೆ, ಕವನ, ವಿಮರ್ಶೆ, ವಿಡಂಬನೆಗಳಿಂದ ಕರುನಾಡಿನ 
ಹೌಸಿಂಗ್‌ ಕಾಲನಿಗಳಲ್ಲೆಲ್ಲಾ ಜನಜನಿತರಾದರು 


ಸಾಹಿತ್ಯ ಕೃಷಿಕ, ಪ್ರಕೃತಿ-ಪ್ರೇಮಿ ಪಾವೆಂ ತನ್ನ 
ಪುಟ್ಟ ತೋಟದಲ್ಲಿ ಬೆಳೆಸಿದ್ದರು ಡೇರೆ, ಗುಲಾಬಿ, ಬಯ್ಯಮಲ್ಲಿಗೆ 
ಸಾಹಿತ್ಯ ವನದಲ್ಲಿ ಬಿತ್ತಿದರು ಹರಟೆ, ಕತೆ, ಕವನ, ವಿಡಂಬನೆ 


ಸಂಸಾರ ನೊಗದ ಭಾರಕ್ಕೆ ಭಾರ್ಯೆ ಬಯ್ಯುವಳು- 
"ನಿಮಗಿಲ್ಲ ಚಿಂತಿ ಮನಿ ಕಡಿಗೆ" 

ಸಾಹಿತ್ಯಕ್ಕೆ ಮೀಸಲಾದ ಪಾವೆಂ ನೀಡಿದರು ಕನ್ನಡಮ್ಮನಿಗೆ 
ಪದಾರ್ಥ ಚಿಂತಾಮಣಿಯ ಕೊಡುಗೆ 


52 / ಪಾವೆಂ ನಾವು ಕಂಡಂತೆ 


ಮಕ್ಕಳು-ಮೊಮ್ಮಕ್ಕಳು ಬಂಧುಬಳಗಕ್ಕೆಲ್ಲಾ ಆತ ಮಿತಭಾಷಿ 
ಆದರೂ ನಾಡಿನ ಜನತೆಗೆ ಮಾಡಿದರು ಪೆಂಗೋಪದೇಶ; 
ಅವರ ಸುಭಾಷಿತ ಚಮತ್ಕಾರಕ್ಕೆ ತಲೆದೂಗಿತು ಈ ದೇಶ. 


ಅಜ್ಜ ನಡೆದಾಡುವ ಜ್ಞಾನಭಂಡಾರ 

ರಶಿಯಾದ ಕ್ರಾಂತಿಯೇ ಆಗಲಿ; ವಿಜ್ಞಾನ-ವಿಸ್ಮಯವೇ ಇರಲಿ 
ಅವರಿಗೆ ತಿಳಿಯದ ವಿಷಯವೇ ಇಲ್ಲ. 

ಆದರೆ ಚಿತ್ರ-ವಿಚಿತ್ರ ಈ ಜಗತ್ತು: 

ಅವರ ಕನ್ನಡ ಸೇವೆಗೆ, ವಿದ್ವತ್ತಿಗೆ ಸಕಾಲಕ್ಕೆ ಮನ್ನಣೆ ಸಿಗಲಿಲ್ಲ. 


ಅಜ ಸೋಕದ ಸೊಪ್ಪಿಲ್ಲ; ಅಜ್ಜ ಮುಟ್ಟದ ಹೊತ್ತಗೆ ಇಲ್ಲ. 
ನಾಡಿನ ಹೊಸಗನ್ನಡದ ಹಿರಿಯರು, ಜಗದ್ವಿಖ್ಯಾತರು 
ಇವರೇ ಲಾಂಗೂಲಾಚಾರ್ಯರು. 


ಪಾವೆಂ ನಾವು ಕಂಡಂತೆ / 53 


ಓಂದುಾ ಇದ್ದರು ನಮ್ಮಣ್ಣ 


ಛಾಯ ಕೆ. ಉಪಾಧ್ಯ 


ನನಗಾಗ 12 ವರ್ಷ ವಯಸ್ಸು ಇರಬಹುದು. ನಾವೆಲ್ಲಾ ಹುಬ್ಬಳ್ಳಿ ಮನೆಯಲ್ಲಿ 
ರಜೆಗೆ ಸೇರುತ್ತಿದ್ದೆವು. ನಮ್ಮ ಅಮ್ಮ ಚಿಕ್ಕಮ್ಮ ಮತ್ತು ಮಾವಂದಿರು ಅವರ ಅಣ್ಣ 
ಮತ್ತು ಅಕ್ಕನವರಿಗೆ ಅಣ್ಣಾ, ಅಕ್ಕಾ ಎಂದು ಸಂಬೋಧಿಸುವುದು ವಾಡಿಕೆ. ಆದರೆ 
ನಮ್ಮಮ್ಮ ಆ ಅಭ್ಯಾಸವನ್ನು ನಮಗೆ ಮಾಡಿಸಿರಲಿಲ್ಲ. ಆದ್ದರಿಂದ ನಾವು ನಮ್ಮ 
ಅಣ್ಣಂದಿರಿಗೆ ರಾಜ, ಗಿರಿ ಎಂದೇ ಕರೆಯುತ್ತಿದ್ದೆವು. ಇದನ್ನು ಗಮನಿಸಿದ ನಮ್ಮ 
ದೊಡ್ಡನವರು ನನಗೆ ನನ್ನ ಅಣ್ಣನನ್ನು ಅಣ್ಣಾ ಎಂದು ಕರೆಯುವಂತೆ ಹೇಳಿದರು. 
ನಾನು ಹಾಗೆ ಕರೆದು ಅಭ್ಯಾಸವಿಲ್ಲವೆಂದು ಹೇಳಿ ಸುಮ್ಮನಾದೆ. ಆದರೆ ನಮ್ಮಜ್ಜ 
ಇದನ್ನು ಗಮನಿಸಿ ನನ್ನನ್ನು ಕರೆದು ಹಾಗೆ ಮಾಡಬಾರದು, ದೊಡ್ಡವರಿಗೆ ಗೌರವ 
ಕೊಡಬೇಕೆಂದರು. ನಾನು ವಾದಕ್ಕೆ ಇಳಿದು ಹಾಗಾದರೆ ನನ್ನ ಅಣ್ಣಂದಿರು ನನ್ನನ್ನು 
ತಂಗಿ ಎಂದು ಕರೆಯಬೇಕಲ್ಲವೆ ಎಂದೆ. ಅವರು ಸ್ಪಲ್ಪ ಹೊತ್ತು ಸುಮ್ಮನಿದ್ದು 
ನಂತರ ನನ್ನ ತಾಯಿಯವರಿಗೆ ನಿನ್ನ ಮಗಳು ತುಂಬಾ ವಾದಿಸುತ್ತಾಳೆ. ಸ್ವಲ್ಪ 
ಜಾಗರೂಕತೆಯಿಂದ ನೋಡಿಕೋ ಎಂದರು. ನನ್ನ ಅಮ್ಮ ನನಗೆ ತುಂಬಾ 
ಬೈದರು. ನಾನು ಸಿಟ್ಟಿಗೆದ್ದು ಅಜ್ಜನವರಿಗೆ ಇನ್ನು ಮೇಲೆ ನಾನು ಹುಬ್ಬಳ್ಳಿಗೆ 
ಬರುವುದಿಲ್ಲ. ನೀವು ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡುತ್ತೀರಿ ಎಂದು 
ಜಗಳವಾಡಿದೆ. ನಾನು ಇದನ್ನು ಮರೆತಿರಬಹುದೆಂದು ನಮ್ಮಮ್ಮ 
ಅಂದುಕೊಂಡಿದ್ದರು. ಆದರೆ ನಾನು ಮುಂದಿನ ವರುಷದ ಬೇಸಿಗೆ ರಜೆಗೆ ಅಜ್ಜನ 
ಮನೆಗೆ ಬರುವುದಿಲ್ಲ ಎಂದು ಪಟ್ಟು ಹಿಡಿದಾಗ ನಮ್ಮಮ್ಮ ಇದನ್ನು ತಮ್ಮ ಕಾಗದದ 
ಮೂಲಕ ಅಜ್ಜನವರಿಗೆ ತಿಳಿಸಿದಾಗ ಅಜ್ಜನವರು ನನಗೆ ಕ್ಷಮೆಕೋರಿ ಪತ್ರ ಬರೆದ 
ಮೇಲೇ ನಾನು ಹುಬ್ಬಳ್ಳಿಗೆ ಹೊರಟಿದ್ದು. ಈಗ ನಾನು ಇದನ್ನು ನೆನೆಸಿಕೊಂಡರೆ 
ನನಗೆ ತುಂಬಾ ನಾಚಿಕೆ, ದುಃಖವಾಗುತ್ತದೆ. ನಮ್ಮಜ್ಜನವರು ಎಂಥಾ ಸರಳ, 
ಗಣ್ಯವ್ಯಕ್ತಿ. ನಾನು ಅವರ ಯೋಗ್ಯತೆಯನ್ನು ಅರಿಯದವಳಾಗಿದ್ದೆ. 


54 / ಪಾವೆಂ ನಾವು ಕಂಡಂತೆ 


ಒಮ್ಮೆ ಟಿ.ವಿ.ಯಲ್ಲಿ ಟೆನ್ನಿಸ್‌ ಪಂದ್ಯ ಬರುತ್ತಿತ್ತು. ಅದರಲ್ಲಿ ಒಂದೊಂದು 
ಪಾಯಿಂಟ್‌ಗೆ 15, 30, 40 ಎಂದು ತೋರಿಸುತ್ತಿದ್ದರು. ನನಗೂ, ಅವರಿಗೂ 
ಅದು ಹೇಗೆ ಮತ್ತು ಯಾಕೆ ಎಂದು ಅರ್ಥವಾಗಲಿಲ್ಲ. ಅವರು ನನ್ನ ಮುಂದೆ 
ನಾನಾ ಪ್ರಕಾರದ (ಆಟಕ್ಕೆ ಸಂಬಂಧಿಸಿದ) ಪುಸ್ತಕವನ್ನು ತಂದಿಟ್ಟು, ಇಬ್ಬರು ಸೇರಿ 
ಹುಡುಕೋಣ ಎಂದು ಹುಡುಕಲಿಕ್ಕೆ ಪ್ರಾರಂಭಿಸಿದರು. ಎಷ್ಟು ಹುಡುಕಿದರೂ 
ಸಿಗದಿದ್ದಾಗ ಬೇಸರದಿಂದ ನನ್ನಲ್ಲಿ ಕ್ಷಮೆ ಕೇಳಿದರು. ಮರುದಿನ 
ಪೂರ್ಣವಿವರದೊಂದಿಗೆ ನನಗೆ ವಿವರಿಸಿದರು. ಈಗ ನನಗೆ ಅನಿಸುತ್ತದೆ, ಎಷ್ಟು 
ಸರಳವಾಗಿ ತಮಗೆ ಗೊತ್ತಿಲ್ಲದ ವಿಷಯಕ್ಕೆ ಗೊತ್ತಿಲ್ಲ ಎ೦ದು ಹೇಳುತ್ತಿದ್ದರು ಮತ್ತು 
ಗೊತ್ತಿಲ್ಲದ ವಿಷಯವನ್ನು ಹೇಗಾದರೂ ಮಾಡಿ ತಿಳಿಯುವವರೆಗೆ 
ಬಿಡುತ್ತಿರಲಿಲ್ಲವೆಂದು. 


ನಾನು ಈಗ ಶಿಕ್ಷಕಿಯಾಗಿ ಈ ಎರಡೂ ಗುಣಗಳನ್ನು ಚೆನ್ನಾಗಿ 
ರೂಢಿಸಿಕೊಂಡಿದ್ದೇನೆ. 


ಪಾವೆಂ ನಾವು ಕಂಡಂತೆ / 55 


ನಮೃಣ್ಣನವರ ಅಸ್ಪಮಾ (ಗದ್ಯ - ಪದ್ಯ) 


Vo 
“ಅಸಲು ಛಾಯ ಕೆ. ಉಪಾಧ್ಯ 


ನಮ್ಮಜ್ಜನವರು ಅಸ್ತಮಾದಿಂದ ಬಳಲುತ್ತಿದ್ದರು 

ಉಸಿರಾಡಲು ಹರಸಾಹಸ ಪಡುತ್ತಿದ್ದರು 

ಧೂಳದ್ದ ಪುಸ್ತಕವನ್ನು ಹುಡುಕಿ ರಾಡಿಸಿ ಓದುತ್ತಿದ್ದರು 

ಓದುವ ಮೊದಲೇ ಅಕ್ಷಿ ಅಕ್ಷಿ ಎಂದು ಸೀನುತ್ತಿದ್ದರು 

ರಾತ್ರಿಯಾಗುತ್ತಿದ್ದಂತೆ ಲಕ್ಷ್ಮೀ ಲಕ್ಷ್ಮೀ ಎಂದು ಕನವರಿಸುತ್ತಿದ್ದರು 

ಅಡುಗೆ ಮನೆಯಿಂದ ಲಕ್ಷ್ಮೀ ಬಂದೆ ಬಂದೆ ಎಂದು ಬಿಸಿನೀರು ತರುತ್ತಿದ್ದರು 
ರಾತ್ರಿಯಿಡೀ ಲಕ್ಷ್ಮೀ ಬೈಯುತ್ತಾ ಬೈಯುತ್ತಾ ಪ್ರೀತಿಯಿಂದ ನೋಡಿಕೊಳುತ್ತಿದ್ದರು 
ಆದರೂ ಅಜ್ಜ ಸುಯ್ಯು ಸುಯ್ಯು ಎಂದು ಏದುಸಿರು ಬಿಡುತ್ತಿದ್ದರು 

ಬೆಳಗೆದ್ದು ಧಾರಾವಾಡಕ್ಕೆ ರೊಂಯ್ಯ ರೊಂಯ್ಯ ಎ೦ದು ಹೋಗುತ್ತಿದ್ದರು 
ಗುಣಮುಖರಾಗಿ ಕಾರಿನಿಂದ ಬಿರ ಬಿರನೇ ಇಳಿಯುತ್ತಿದ್ದರು 

ಬಿಟ್ಟಗಣ್ಣನ್ನು ಬಿಟ್ಟು ಬಿಟ್ಟು ನೋಡುತ್ತಿದ್ದೆ 
ಮನಸ್ಸಿನೊಳಗೆ ಖುಷಿ ಖುಷಿಯಾಗಿ ಸಂತೋಷಿಸುತ್ತಿದ್ದೆ 
ಈಗ ಅನ್ನಿಸುತ್ತಿದೆ ಅಸ್ತಮಾ ಆಗಿದ್ದಳು ನಮ್ಮಜ್ಜನಿಗೆ 

ಮತ್ತೆ ಮತ್ತೆ ಕಾಟ ಕೊಡುವ ಪ್ರಿಯತಮಾ ಎಂದು 
ನಮ್ಮಜ್ಜ ಆ ಪ್ರಿಯತಮೆಯೊಂದಿಗೆ ಕಾದಿ ಗೆಲ್ಲುತಿದ್ದರೆಂದು 


56 / ಪಾವೆಂ ಸಾವು ಕಂಡಂತೆ 


ಪಾವೆ೦ ನುಡಿ ಸ್ಕದಣೆ 


ಚಂದ್ರಕಾಂತ ವಿ. ಆಚಾರ್ಯ 


ಪುಸ್ತಕದ ಹುಳು ಎಂದೇ ಕರೆಸಿಕೊಳ್ಳುತ್ತಿದ್ದ ನನಗೆ, ಪಾವೆ೦ ಅಂದರೆ ಪಕ್ಕನೆ 
ನೆನೆಪಾಗುವುದು ವಿಶಿಷ್ಟ ಬರಹಗಳು, ತಿಳಿಹಾಸ್ಯ ಲೇಪಿತವಾದ ನಿಯಮಿತವಾಗಿ 
ಕಸ್ತೂರಿ ಮಾಸಿಕದಲ್ಲಿ ಬರುತ್ತಿದ್ದ ಲಘು ಹರಟೆಗಳು. ಅಂಕಣ ಬರಹದ 
ಲಾಂಗೂಲಾಚಾರ್ಯ, ರಾಧಾಕೃಷ್ಣ ಮತ್ತು ಮುರಲೀಧರ ಇವರೆಲ್ಲಾ ಒಬ್ಬರೇ ವ್ಯಕ್ತಿ 
ಅಂತ ಗೊತ್ತಾದದ್ದು ನನ್ನ ಮದುವೆಯ ನಂತರವಷ್ಟೇ! ನನ್ನ ಮಡದಿ ಛಾಯಾ, 
ಪಾವೆಂರ ದೊಡ್ಡ ಮಗಳು ಸುಕನ್ಯ-ಕೃಷ್ಣಮೂರ್ತಿ ದಂಪತಿಗಳ ಸುಪುತ್ರಿ. 


ನನ್ನ ಮದುವೆಯ ಹೊತ್ತಿಗಾಗಲೇ ಪಾವೆಂ ಕಾಲವಶರಾಗಿ ಐದು 
ವರುಷವಾಗಿತ್ತು. ಹಾಗಾಗಿ ಇಹಲೋಕದಲ್ಲಂತೂ ಮುಖತಃ ಭೇಟಿಯಾಗಲಿಲ್ಲ 
ಎಂಬ ದುಃಖ ಇದ್ದೇ ಇದೆ. ನಂತರ ಒಂದೊಂದಾಗಿ ತಿಳಿದುಕೊಂಡಿದ್ದಿಷ್ಟು! ತೀವ್ರ 
ಬಡತನದ ಬೇಗೆಯಲ್ಲಿ ಬೆಂದು, ಎಸೆಸ್ಸೆಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿಯೂ 
ಮುಂದೆ ಓದಲಾಗದೆ, ಸಂಸಾರದ ನೊಗ ಹೊತ್ತ ಪಾವೆಂ, ತನ್ನ 
ಜೀವನಪರ್ಯಂತ ಉಳಿಸಿಕೊಂಡ ಅಧ್ಯಯನಶೀಲತೆ, ಛಲ, ಸ್ಥಿತಪ್ರಜ್ಞತೆ ಹಾಗೂ 
ಮಕ್ಕಳು/ಮೊಮ್ಮಕ್ಕಳನ್ನು ಬೆಳೆಸುವಲ್ಲಿ ತೋರಿದ ನಿರ್ಮೋಹ ಕರ್ತವ್ಯ ಪಾಲನೆ 


ಎಲ್ಲರಿಗೂ ಎಲ್ಲ ಕಾಲಕ್ಕೂ ಆದರ್ಶ! 


ಹಿಡಿದ ಕೆಲಸವನ್ನು ಸಾಧಿಸುವ ಛಲ (ಪದಾರ್ಥ ಚಿಂತಾಮಣಿಯ 
ಪದಗಳಿಗಾಗಿ ನಡೆಸಿದ ಅಲೆದಾಟ, ಹುಡುಕಾಟ ಅದೆಷ್ಟು ರೋಚಕ), ಸಂಸ್ಕಾರ 
ಆಚರಣೆಗಳ ಬಗ್ಗೆ ಸ್ವಯಂ ಅಂಧ ಎಶ್ವಾಸವಿಲ್ಲದಿದ್ದರೂ ಅನ್ಯರ ಭಾವನೆಗಳನ್ನು 
ಗೌರವಿಸುವ ವಿಶಾಲ ಹೃದಯ, ಕೆಳ ಮಧ್ಯಮ ವರ್ಗದಲ್ಲಿದ್ದೂ, ಉನ್ನತ ವಿಚಾರ- 
ಆದರ್ಶಗಳನ್ನು ಪೋಷಿಸಿದ ನಿಲುವು : ನಾನು ಅತ್ಯಂತ ಮೆಚ್ಚುವ, ಸಾಧ್ಯವಿದ್ದಲ್ಲಿ 
ಪಾಲಿಸಲಿಚ್ಚಿಸುವ ಪಾವೆಂ ಗುಣಗಳು. 


2015ರ ಫೆಬ್ರವರಿ 6ರಂದು ನೂರು ವರ್ಷ ಪೂರೈಸಿದ ಆ 
ಮಹಾನುಭಾವನಿಗೆ ದೂರದ ಸಂಬಂಧಿಯಿಂದೊಂದು ಸಾಷಾಂಗ ನಮಸ್ಕಾರ!! 


ಊಟ 


ಪಾವೆಂ ನಾವು ಕಂಡಂತೆ / 57 


ಬದುಕಿನಲ್ಲಿ ಬವಣೆಯ ನಡುವೆಯೂ ನಗಬಹುದು, ಧ್ಯೇಯ ನಿಷ್ಠೆಯಿಂದ 
ಬದುಕಬಹುದು ಎಂದು, ತಮ್ಮ ಬದುಕಿನಲ್ಲೂ, ಬರಹದಲ್ಲೂ ತೋರಿದ 
ಲಾಂಗೂಲಾಚಾಯರ್ಯರಿಗೆ ನಮೋನ್ನಮಃ |! 


58 / ಪಾವೆಂ ನಾವು ಕಂಡಂತೆ 


ಅಜ್ಯನ ಅದೋಂಹಣ 


ಮಾಯಾ ಕಿರಣ್‌ 


ನನ್ನಜ್ಜ ಪಾವೆ೦ ಅವರ ಬಗ್ಗೆ ಎದ್ವತ್ಪೂರ್ಣವಾಗಿ ಬರೆಯುವ ಯೋಗ್ಯತೆ 
ನನಗಿಲ್ಲ. ಹಾಗೆಯೇ, ಅವರೊಂದಿಗೆ ಹೆಚ್ಚು ತೂಕದ ಸಂಭಾಷಣೆಯನ್ನೂ ನಾನು 
ನಡೆಸಿಲ್ಲ. ನನ್ನ ಒಡನಾಟವೇನಿದ್ದರೂ 11-12 ವರ್ಷದವಳಾಗಿದ್ದಾಗಿನದ್ದು ಮಾತ್ರ. 
ಹಾಗಾಗಿ ನ್‌ ಆ ಚಿಕ್ಕಂದಿನ ನನ್ನ ಅನುಭವಕ್ಕೆ ಸಿಕ್ಕ ಅಜ್ಜನನ್ನು ಇಲ್ಲಿ 
ನೆನಪಿಸಿಕೊಂಡಿರುವೆ. 


ನಾವು ಚಿಕ್ಕವರಿದ್ದಾಗ, ನನಗೆ ತಿಳಿದಾಗಿನಿಂದಲೂ, ಶಾಲೆಗೆ ರಜ ಬಂತೆಂದರೆ, 
ನಮ್ಮ ಪಯಣ ಹೆಚ್ಚಾಗಿ ಅಜ್ಜನ (ಪಾವೆಂ) ಮನೆಗೇ! ಅಲ್ಲಿಗೆ ಹೋಗುವುದೆಂದರೆ 
ನಮಗೆ ಬಹಳ ಖುಷಿ. ರಜೆಯಲ್ಲಿ ಎಲ್ಲಾ ಮೊಮ್ಮಕ್ಕಳು ಒಟ್ಟಾದರೆ ಕನಿಷ್ಠವೆಂದರೂ 
10-15 ಮಕ್ಕಳು ಇರಾಸಿದನ್ನ ಮನೆಯೆಲ್ಲ ಗಲಾಟೆ ಮಾಡಿಕೊಂಡು 
ಆಡತೊಡಗಿದರೆ ನಮಗೆ ಪ್ರಪಂಚದ ಜ್ಞಾನ ಇರುತ್ತಿರಲಿಲ್ಲ. ದೊಡ್ಡವರು 
ಯಾರಾದರು ಬಂದು "ಅಜ್ಜ ಬರೆಯುತ್ತಿದ್ದಾರೆ. ನೀವೆಲ್ಲಾ ಹೀಗೆ ಗಲಾಟಿ 
ಮಾಡಿದರೆ ಅವರಿಗೆ ಬರೆಯಲು ತೊಂದರೆ. 'ಆಗುತ್ತದೆ ಸ್ವಲ್ಪ ಗಲಾಟೆ ಮಾಡದೆ 
ಇರಿ ನೋಡೋಣ" ಎಂದು ಗದರುತ್ತಿದ್ದರು. ಅಜ್ಜನಿಗೆ ಸುತ್ತಿದ್ದ ಈ ವಿಶೇಷ 
ಮರ್ಯಾದೆಯಿಂದ ನಮ್ಮ ಆಟದ ಓಘಕ್ಕೆ ಪೆಟ್ಟು. ಹಾಗಾಗಿ ನನಗಾಗ ಅಜ್ಜ 
ಎ೦ದರೆ ಗುಲಾಬಿ ಗಿಡದಲ್ಲಿನ ಮುಳ್ಳಿನಂತೆ. ಇವರೂ ಎದ್ದು ಎಲ್ಲಾ ಗಂಡಸರಂತೆ 
ಕೆಲಸಕ್ಕೆ ಹೋಗಬಾರದೇ ಎಂದು ಎಣಿಸುತ್ತಿದ್ದೆ. 


ಹೀಗೆ, ಒಂದು ರೀತಿಯಲ್ಲಿ ಯಣಾತ್ಮಕವಾಗಿಯೇ ಶುರುವಾದ ಅವರ 
ಮೇಲಿನ ಅಭಿಪ್ರಾಯ ಬದಲಾಗತೊಡಗಿದ್ದು ನಾನು ಸುಮಾರು 11 
ವರ್ಷದವಳಿದ್ದಾಗ. ಆಗ ಒಂದು ವಷ ರ್ಷವಿಡೀ ಅಜ್ಜನ ಮನೆಯಲ್ಲಿರಬೇಕಾಗಿ 
ಬಂದಿತು. ನಾನು ಬೆಳಿಗ್ಗೆ ಅಜ್ಜನೊಂದಿಗೆ ಹಿತ್ತಲಿನ ತೋಟದಲ್ಲಿ ಮಲ್ಲಿಗೆ ಹೂ 
ಕೊಯ್ಯಲು ಹೋಗುತ್ತಿದ್ದೆ ಅಲ್ಲಿ ಒಂದು ಗೆದ್ದಲು ತಿಂದು ಜೀರ್ಣಾವಸ್ಥೆ ಕಯಲ್ಲಿದ್ದ 
ಏಣಿ, ಮಲ್ಲಿಗೆ ಬಳ್ಳಿಯ ಬಳಿ ಇತ್ತು. ಮೇಲೆ ಬಿಟ್ಟಿರುವ ಹೂಗಳನ್ನು ಕಿತ್ತಲೆಂದು 
ಅದನ್ನು ಅಲ್ಲಿಟ್ಟದ್ದರು. ಆಗ ನಮ್ಮ ವಯಸ್ಸಿಗೆ "ಎತ್ತರಕ್ಕೆ ಏರುವುದೆಂದರೆಯೇ 


ಪಾವೆಂ ನಾವು ಕಂಡಂತೆ / 59 


ಏನೋ ಒಂದು ಖುಷಿ. ಎತ್ತರದಲ್ಲಿ ನಿಲ್ಲುವುದರಿಂದ ದೊಡ್ಡವರಿಗೆ 
ಸರಿಸಮಾನರಾಗಿ ಬಿಡುವ ಭ್ರಮೆಯಿ೦ದ ಇರಬಹುದೇ ಎ೦ಬ ಅನುಮಾನ ನನಗೆ. 
ಆ ಏಣಿಯ ಸ್ಥಿತಿ ಎಷ್ಟು ಅದ್ವಾನವಾಗಿತ್ತೆಂದರೆ ಅದನ್ನು ಹತ್ತಲು ಹೋಗಿ ತುಂಬಾ 
ಸಲ ನಾನು ಬಿದ್ದದ್ದೂ ಉಂಟು. 


ನನಗೆ ಈಗಲೂ ಆಶ್ಚರ್ಯ ಎಂದರೆ 70 ವರ್ಷ ದಾಟಿದ್ದ ಅಜ್ಜ ಪಾದರಸದ 
ಚುರುಕಿನಿಂದ ನಾಲ್ಕೈದು ಮಲ್ಲಿಗೆ ಹೂವಿಗಾಗಿ ಆ ಏಣಿಯನ್ನು ಹತ್ತಿ ಸರ್ಕಸ್‌ 
ಮಾಡುತ್ತಿದ್ದ ಬಗ್ಗೆ. ಬಿಡು, ನಾಲ್ಕೆದು ಹೂತಾನೇ ಎಂದು ಬಿಡುವ ಜಾಯಮಾನ 
ಅವರದ್ದಲ್ಲ. ಯಾವುದನ್ನೂ, ಸಣ್ಣ ವಿಷಯ ಎಂದು ಉದಾಸೀನ ಮಾಡುವವರಲ್ಲ. 
ಲಕ್ಷವೆಲ್ಲಾ ಹೂ ಕಿತ್ತುವುದರಲ್ಲಿಯೇ. ಇದನ್ನೇ ಅವರ ಕಾರ್ಯ ತತ್ಪರತೆ ಎನ್ನಲೇ? 
ಸಮಾಧಿ ಸ್ಥಿತಿ ಎನ್ನಲೇ!! ಯಾಕೆಂದರೆ ಆ ವಯಸಿನವರಾರೂ ಅಂತಹ 
ಏಣಿಯನ್ನು ಏರುವ ದುಸ್ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ ಎಂದು ಖಂಡಿತಾ 
ಹೇಳಬಲ್ಲೆ. 


ನಾನು ಮರ ಹತ್ತಲು ಕಲಿತದ್ದೂ ಆ ಕೈತೋಟದ ಕರಿಬೇವಿನ ಗಿಡ (ಮರ 
ಎನ್ನುವಷ್ಟು ಅದು ಎತ್ತರವಾಗಿತ್ತುು ಹತ್ತಿಯೇ. ಮರವನ್ನು ನಾಲ್ಕಡಿ ಹತ್ತಿದರೆ 
ಕಂಪೌಂಡಿನ ಗೋಡೆ ಸಿಗುತ್ತಿತ್ತು ಅದರ ಮೇಲೆ ನಿಂತು ಕರಿಬೇವಿನ ಎಲೆ 
ಹರಿಯುತ್ತಿದ್ದ. ಪಕ್ಕದ ಮನೆ ನಮ್ಮ ಮನೆಗಿಂತಾ ನಾಲ್ಕೈದಡಿ ಕೆಳಸ್ತರದಲ್ಲತ್ತು 
ಏನಾದರೂ ಆಯ ತಪ್ಪಿ ಬಿದ್ದರೆ ನನ್ನ ಗತಿ ಗೋತ. ಅಲ್ಲಿಯೆ ನನಗೆ 
ಸಾಹಸದಲ್ಲಿರುವ ರೋಮಾಂಚನದ ಅನುಭವವಾದದ್ದು. ಹಾಗೆಯೇ, ನನ್ನಜ್ಜ ಆ 
ಗೋಡೆಯನ್ನೇರಿದ್ದನ್ನು ನಾನು ಇದೇ ಸಮಯದಲ್ಲಿ ಕಂಡಿದ್ದೇನೆ. ಅವರಿಗೂ 
ಅದೇ ರೋಮಾಂಚನವಾಗಿರಬಹುದೇ? ಅದೇ ಹುಡುಗ ಬುದ್ಧಿ ಅವರಲ್ಲ ಆ 
ಮಟ್ಟದ ಜೀವನೋತ್ಸಾಹವನ್ನು ತುಂಬಿರಬಹುದೇ? 


ಇನ್ನು ಪುಸ್ತಕದ ವಿಷಯಕ್ಕೆ ಬಂದರೆ, ಮನೆಯ ತುಂಬೆಲ್ಲಾ ಸರಸ್ವತಿಯ 
ವರಪಸಾದವಾದ ಪುಸ್ತಕವೇ. ಕಪಾಟಿನ ಒಳಗೆ, ಮೇಲೆ, ಕೆಳಗೆ, ಅಟ್ಟದ ಮೇಲೆ, 
ಬರೆಯುವ ಮೇಜಿನ ಮೇಲೆ, ಕೆಳಗೆ, ಹೀಗೆ ಎಲ್ಲೆಂದರಲ್ಲಿ. ಕೊನೆಗೆ, ದೇವರ 
ಮೂಲೆಯಲ್ಲೂ ದಾಸರ ಪದಗಳು ಹಾಗೂ ಸಂಗೀತದ ಪುಸ್ತಕಗಳನ್ನು 
ಜೋಡಿಸಿಟ್ಟದ್ದರು. ಹಾಗಾಗಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲ ಎಂದು 
ಅಧಿಕಾರಯುತವಾಗಿ ಸಾರಿದಂತಿತ್ತು ಆ ಮನೆ. ಅಜ್ಜ ಯಾವಾಗಲೂ 
ಒಂದಿಲ್ಲೊಂದು ಪುಸ್ತಕದ ಹುಡುಕಾಟದಲ್ಲಿರುತ್ತಿದ್ದರು. ಧೂಳು ತುಂಬಿದ 
ಪುಸ್ತಕವನ್ನು ಅವರು ಕೈಗೆತ್ತಿಕೊಂಡರೆ ಸ್ವಲ್ಪ ಸಮಯದಲ್ಲಿಯೇ ಅಸ್ತಮಾ ಅವರನ್ನು 
ಒಂದು ಕೈ ನೋಡಿಕೊಳ್ಳುತ್ತಿತ್ತು. ಅಲ್ಲಿಂದ ಶುರು ಅವರ ನರಳಾಟ ಮತ್ತು 


60 / ಪಾವೆಂ ನಾವು ಕಂಡಂತೆ 


ನಮ್ಮಜ್ಜಿಯ ಆರೈ ಕೆಯ ಜುಗಲ್‌ ಬಂಧಿ. ರಾತ್ರಿಯಿಡೀ ನಮ್ಮಜ್ಜ ಮತ್ತು ಆಸ್ತಮಾದ 
ನಡುವೆ ಗುದ್ದಾಟ, ರೋಗ ಸೋತು ಶರಣಾದಾಗಲೇ ನಮ್ಮಜ್ಜಿ. ವಿಶ್ರಮಸುತ್ತಿದ್ದುದು. 
ಇಲ್ಲದಿದ್ದರೆ ಎಷ್ಟೇ ದಿನವಾದರೂ ಸರಿ ನಮ್ಮ ಅಜ್ಜಿಯವರು ವಿಶ್ರಮಿಸಿದ್ದನ್ನೇ ನಾವು 
ನೋಡಿಲ್ಲ. ಒಂದು ರೀತಿಯಲ್ಲಿ ನಮ್ಮಜ್ಜಿಗೂ ಅಸ್ತಮಕ್ಕೂ ಸವತಿ ಮತ್ನರ ಎನ್ನಿ 
ಬೇಕಾದರೆ! ಅಜ್ಜ ಉಸಿರಾಡಲು ಕಷ್ಟ ಪಡುವಾಗಿನ ವಿಚಿತ್ರಾಚಿತ್ರ ಶಬ್ದಗಳೋ! 
ಒಮ್ಮೆ ಶೀಟಿ ಹೊಡೆದ ಹಾಗೆ, ಒಮ್ಮೆ ಗೊರಗೊರ ಶಬ್ದ, ಇನ್ನೊಮ್ಮೆ “ಲಕ್ಷ್ಮೀ!' 
ಎಂದೋ ಮತ್ತೊಮ್ಮೆ "ಅಯ್ಯೋ! ಅಮ್ಮ..' ಎಂಬ ನರಳಾಟ. ಒಟ್ಟಿನಲ್ಲಿ ಇಡೀ 
ವಾತಾವರಣವೇ ಭಯಭೀತಗೊಳ್ಳುವಂತ್ತಿತ್ತು. ಅಷ್ಟು ಚಿಕ್ಕವರಾದ ನಮಗೇ 
ಹಾಗೆನಿಸಬೇಕಾದರೆ ಆ ಸನ್ನಿವೇಶ ನಿಜಕ್ಕೂ ಎಷ್ಟು ಕಪ್ಪಕರದ್ದಾಗಿರಬೇಡ? ಅಬ್ಬಾ! 
ಆ ನರಳಾಟಕ್ಕೂ ಸಿದ್ದವಿದ್ದ ಅವರಿಗೆ ಆ ಪುಸ್ತಕಗಳಲ್ಲಿ ನವರತ್ನಗಳೇ ದಕ್ಕಿರಬೇಕು. 
ಇದು ಅವರ ವಿಷಯಾಸಕ್ತಿ ಮತ್ತು ಛಲವೇ? ಮುಂದಿನ ಅನಾರೋಗ್ಯದ 
ಅರಿವಿದ್ದು ಅದನ್ನು ಖಂಡಿತವಾಗಿ ಗೆಲ್ಲಬಲ್ಲೆನೆಂಬ ಆತ್ಮಸ್ಥೈರ್ಯವೇ? ರೋಗಕ್ಕೇ 
ಈ ಸಲ ನನ್ನ ಮೇಲೆ ಬೇಸರ ಬಂದು ನನ್ನ ಬಳಿ ಸುಳಿಯಲಿಕ್ಕಿಲ್ಲ ಎಂಬ 
ಧನಾತ್ಮಕ ನಿಲುವೇ? 


ಇತ್ತೀಚೆಗೆ ನನ್ನ ಮಗನಿಗೆ ಕುಮಾರವ್ಯಾಸನ "ಕೌರವೇಂದ್ರನ ಕೊಂದೆ ನೀನು' 
ಎ೦ಬ ಪದ್ಯವನ್ನು ಹೇಳಿಕೊಡುತ್ತಿದ್ದೆನು. ಅಜ್ಜನಿಂದಾಗಿ ನನಗೆ ಈ ಪದ್ಯವನ್ನು 
ಸುಲಭವಾಗಿ ಮಗನಿಗೆ ಕಲಿಸಲು ಸಾಧ್ಯವಾಯಿತೆಂಬ ಅರಿವಾಯಿತು. ಏಕೆಂದರೆ, 
ಅವರು ನಮಗೆಲ್ಲಾ ಕುಮಾರವ್ಯಾಸನ ಗದುಗಿನ ಭಾರತದಿಂದ ಕರ್ಣಪರ್ವವನ್ನು 
ವಾಚನ ಮಾಡಿದ್ದನ್ನು ನಾನು ಮರೆಯಲಾರೆ. ಅವರ ಪದ ಬಿಡಿಸಿ ಓದುವ 
ಪರಿಣತಿ, ಓದುವಾಗಿನ ಪೂರ್ಣ ತನ್ಮಯತೆ ಒಮ್ಮೆಲೆ ಕುಳಿತಲ್ಲಿಂದ ಕುಪ್ಪಳಿಸಿ ಎದ್ದು 
ಹಾವ ಭಾವದೊಂದಿಗೆ ವಾಚಿಸುತ್ತಾ ಅವರು ಪಡೆಯುತ್ತಿದ್ದ ರಸಾನುಭೂತಿ. 
ಇದೆಲ್ಲಾ ನನ್ನ ಸ್ಮೃತಿಪಟಲದಲ್ಲಿ ಅಚ್ಚಳಿಯದೆ ನಿಂತಿದೆ. 


ಕೊನೆಯಲ್ಲಿ, ನನ್ನ ಪ್ರಕಾರ ಈ ಎಲ್ಲಾ ಗುಣಗಳೇ ಅವರನ್ನು 
ನಮ್ಮೊಂದಿಗಿದ್ದರೂ ನಮ್ಮಂತಾಗದೆ ಪಾ. ವೆಂ. ಆಗಿಸಿದ್ದು ಎಂದು. ಇನ್ನು ಅಡ 
ನೆನಪನ್ನು ಮಾಡಿಕೊಳ್ಳುತ್ತಾ ಅವರಂತಾಗದೇ ಅವರೊಳಗೊಂದಾಗುವ ಒಂದು 
ಅವಕಾಶ. ಈ ರೀತಿಯಲ್ಲಿ ಸಿಕ್ಕದ್ದು ನನ್ನ ಅದೃಷ್ಟವಲ್ಲದೇ ಇನ್ನೇನು. 


ಕ್ಲೆ 


ಪಾವೆಂ ನಾವು ಕಂಡಂತೆ / 61 


ಪಾವೆ೦ ಅಣ್ಣ ನಾನು ಕಂಡಂತೆ 


ಮೀರಾ ಗೋಪಿನಾಥ 


ಅಜ್ಜನ ಬಗ್ಗೆ ಹೇಳುವುದಾದರೆ ಸರಳ ಹಾಗೂ ಸ್ಪಷ್ಟ ಅಭಿಪ್ರಾಯಗಳಿದ್ದ ವ್ಯಕ್ತಿ 
ತಮುಗ' ಸರಿಂಯಿನಿಸಿದ್ದನ್ನು ನಿಷ್ಕುರವೆನಿಸಿದರೂ ನೇರವಾಗಿ 
ಹೇಳಿಬಿಡುವವರಾಗಿದ್ದರು. ಅನಗತ್ಯವಾಗಿ ಮಾತನಾಡುವವರಲ್ಲ. ಅವರೊಡನೆ 
ನನಗಿದ್ದ ಕೆಲವು ನೆನಪುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. 


ಒ೦ದು ಸಾರಿ ಬೇಸಿಗೆ ರಜೆಯಲ್ಲಿ ಹುಬ್ಬಳ್ಳಿಗೆ ಅಜ್ಜನಲ್ಲಿ ಬಂದಿದ್ದೆ. 
ಅಜ್ಜನೊಡನೆ ಟಿ. ವಿ. ನೋಡುತ್ತಿದ್ದೆ. ಆಗ ಅದರಲ್ಲಿ ಬಂದ 'ಸೋಲ್ಡರ್‌' ಎಂಬ 
ಪದದ ಅರ್ಥ ಕೇಳಿದೆ. ಅವರು ತಕ್ಷಣ ಉತ್ತರ ಕೊಡಲಿಲ್ಲ. ಒಂದು ಸಣ್ಣ 
ಕಾಗದದ ಚೂರು ಹಾಗೂ ಪೆನ್ನನ್ನು ತೆಗೆದುಕೊಂಡು ಬಂದರು. 'ಸೋಲ್ಡರ್‌' 
ಪದವನ್ನು ಉಚ್ಚರಿಸುತ್ತಾ ಸೆಲಿಂಗ್‌ ಸಮೇತ ಅರ್ಥವನ್ನು ವಿವರಿಸಿದರು. ಇದು 
ಪಾವೆಂ ಅಜ್ಜನ ಶೈಲಿ. 


ಇನ್ನೊಂದು ನೆನಪು. ಕನ್ನಡ ಕಾದಂಬರಿಗಳೆಂದರೆ ನನಗೆ ಪಂಚಪ್ರಾಣ. 
ಅದರಲ್ಲೂ ಎಸ್‌.ಎಲ್‌. ಭೈರಪ್ಪನವರ ಕಾದಂಬರಿಗಳೆಂದರೆ ಕೇಳುವುದೇ ಬೇಡ. 
ಒಂದು ದಿನ ಅಜ್ಜನ ರೂಮಿನಲ್ಲಿ ಭೈರಪ್ಪನವರ “ಅಂಚು' ಕಾದಂಬರಿಯ ಮೊದಲ 
ಪ್ರತಿ ಕಂಡೆ. ಅವತ್ತೇ ಫೋಸ್ಟನಲ್ಲಿ ಬಂದಿತ್ತು ಕೂಡಲೇ ಎತ್ತಿಕೊಂಡು 
ಓದಲುತೊಡಗಿದೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಬಂದ ಅಜ್ಜ, 'ಅಯ್ಯೋ ನೀನು 
ಓದಲು ಶುರುಮಾಡಿದಿಯಾ...” ಎಂದರು. "ನಾನು ಬೇಗ ಓದಿಕೊಡೇನೆ' ಎಂದು 
ಬೇಡಿದೆ. ಅವರಿಗೆ ಏನನ್ನಿಸಿತೋ, "ಆಯ್ತು, ಬೇಗ ಓದಿಕೊಡಮ್ಮಾ' ಎಂದು 
ಸಮ್ಮತಿಸಿದರು. 

ಅಷ್ಟು ಹೇಳಿದ್ದೇ ಸಾಕೆಂದು ಕಾದಂಬರಿ ತೆಗೆದುಕೊಂಡು ನನ್ನ ರೂಮಿಗೆ 
ಹೋಗಿ ಓದಲುತೊಡಗಿದೆ. ಅಂದು ನಾನು ಕಾದ೦ಬರಿ ಓದಿ ಮುಗಿಸುವಾಗ 
ರಾತ್ರಿ ಹನ್ನೊಂದುವರೆ. ಕಾದಂಬರಿಯ ಗುಂಗಿನಲ್ಲೇ ರೂಮಿನಿಂದ ಹೊರಗೆ 
ಬಂದಾಗ, ಅಜ್ಜಹೊರಗೆ ಹಾಲಿನಲ್ಲಿ ಕುರ್ಚಿಯ ಮೇಲೆ ಕೈ ಕಟ್ಟಿ ಕುಳಿತಿದ್ದು 


62 / ಪಾವೆಂ ನಾವು ಕಂಡಂತೆ 


ಕಂಡಿತು. "ಓದಿ ಆಯ್ತಾ, ಕೊಡಮ್ಮಾ ಆದಷ್ಟು ಬೇಗ ಓದಿ ಭೈರಪ್ಪನವರಿಗೆ ನನ್ನ 
ಅಭಿಪ್ರಾಯ ತಿಳಿಸಬೇಕು'. ಎನ್ನುತ್ತಾ ಕಾದ೦ಬರಿ ತೆಗೆದುಕೊ೦ಡು ಅವರ ರೂಮಿಗೆ 
ಹೊರಟರು. ಆಗ ನನಗೆ ಅವರ ಸ್ವಭಾವದ ಇನ್ನೊಂದು ಮಗ್ಗುಲಿನ 
ಪರಿಚಯವಾಯಿತು. ಎಷ್ಟೇ ಅವಸರವಿದ್ದರೂ ಅಗತ್ಯವಿದ್ದರೂ ನನ್ನ ಆಸಕ್ತಿಯನ್ನು 
ಗಮನಿಸಿ ನನಗೇ ಮೊದಲು ಓದಲು ಕೊಟ್ಟಿದ್ದು. ಆ ಕ್ಷಣ ನನಗೆ ಅಜ್ಜನ ಮೇಲೆ 
ಒಂದು ರೀತಿಯ ಆತ್ಮೀಯ ಭಾವನೆ ಬೆಳೆಯಿತು. ಈ ನೆನಪು ಬಂದಾಗಲೆಲ್ಲ ಅದೇ 
ಭಾವನೆ ನನ್ನ ಮನಸ್ಸನ್ನಾವರಿಸುತ್ತದೆ. 


ಅಜ್ಜ ಯಾವತ್ತೂ ಮೊಮ್ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸಿದವರಲ್ಲ. 
ಹಾಗೆಂದು ಮುದ್ದು ಮಾಡಿದವರಲ್ಲ. ಅಗತ್ಯ ಕಂಡಲ್ಲಿ ನಮ್ಮ ತಪ್ಪುಗಳನ್ನು 
ತಿಳಿಸಿಕೊಡುತ್ತಿದ್ದರು. ತಾವು ಹೇಳಿದ್ದನ್ನು ಪಾಲಿಸಬೇಕೆಂಬ ಹಠವಿರಲಿಲ್ಲ. ಸರಿ 
ತಪ್ಪುಗಳನ್ನು ವಿವರಿಸಿ ನಿರ್ಣಯ ನಮಗೇ ಬಿಡುತ್ತಿದ್ದರು. 


ಒಂದು ದಿನ ಶಾಲೆಯಿಂದ ಮರಳಿದಾಗ (ಆಗ ಹುಬ್ಬಳ್ಳಿಯಲ್ಲಿ ಓದುತ್ತಿದ್ದೆ) 
ಒಂದಿಷ್ಟು ಜನ ಅಜ್ಜನೊಟ್ಟಿಗೆ ಮಾತನಾಡುತ್ತಿದ್ದು, ನಡುನಡುವೆ ಫೋಟೋ 
ತೆಗೆಯುತ್ತಿದ್ದರು. ದೊಡ್ಡನ ಹತ್ತಿರ ಅವರೆಲ್ಲಾ ಯಾರೆಂದು ಕೇಳಿದಾಗ ಅವರು 
ಪತ್ರಕರ್ತರು. ನಿನ್ನಜ್ಜನಿಗೆ ಗೊಯೆಂಕಾ ಪ್ರಶಸ್ತಿ ಬಂದಿದೆ. ಅದಕ್ಕೆ ಸಂದರ್ಶನಕ್ಕೆಂದು 
ಬಂದಿದ್ದಾರೆ. ಎಂದರು. ಅವರೆಲ್ಲಾ ಹೋದ ಮೇಲೆ ಅಜ್ಜ ಅವರ ರೂಮಿಗೆ 
ಬಂದರು. ಅಷ್ಟರಲ್ಲಿ ಅವರ ಟೇಬಲ್‌ ಮೇಲಿದ್ದ ಶ್ರೀ ವೀರಪ್ಪ “ಮೊಯಿಲಿ (ಆಗಿನ 
ಕರ್ನಾಟಕ ಮುಖ್ಯಮಂತ್ರಿ) ಯವರಿಂದ ಬಂದಿದ್ದ ಪ್ರಶಸ್ತಿ ಶುಭಾಶಯ ಪತ್ರವನ್ನು 
ಓದಿದ್ದೆ. ಅಜ್ಜ ಒಳಗೆ ಬಂದ ಕೂಡಲೇ ಖುಷಿಯಿಂದ ಕುಣಿಯುತ್ತಾ "ಅಜ್ಜಾ 
ಕಂಗ್ರಾಟ್ಸ್‌ ... ಮುಖ್ಯಮಂತ್ರಿಗಳಿಂದ ಲೆಟರ್‌ ಬಂದಿದೆ. ವ್ಚಾ.' ಎಂದು ತ 
ಕುಲುಕಿದೆ. ಅಜ್ಜ ಸರಳವಾಗಿ ನಗುತ್ತಾ ಆಯ್ತು ಬಿಡು. ಮುಖ್ಯಮಂತ್ರಿ ತ್ರಿಗಳಿಂದ 
ಲೆಟರ್‌ ಬಂದದ್ದಕ್ಕಾದರೂ ಈ ನಿಮ್ಮ ಬಡ. ಅಜ್ಜ ಒಬ್ಬ ತ್ತ ಅಂತ 
ತಿಳಿದುಕೊಳ್ಳುವಂತಾದರೆ ಸಾಕು', ಎಂದರು. 


ಆಮೇಲೆ ಯೋಚಿಸಿದಾಗಲೆಲ್ಲ ಅವರ ಮಾತಿನಲ್ಲಿ ಎಷ್ಟು ಸತ್ಯ ಹಾಗೂ 
ನೋವಿತ್ತು ಎಂಬುದು ಅರಿವಾಗುತ್ತದೆ. ಪ್ರಶಸ್ಥಿ ಸಿಗುವವರೆಗೂ ನಾನು "ಯಾವತ್ತು 
ಅವರ ಕೃತಿಗಳ ಬಗ್ಗೆಯಾಗಲೀ ಅವರ ಸಾಹಿತ್ಯ ಜ್ಞಾನದ ಬಗ್ಗೆಯಾಗಲೀ 
ಗಮನವೇ. ಹರಿಸಿರಲಿಲ್ಲ. ಈಗ ಅವರ ಕೃತಿಗಳನ್ನು ಓದುವಾಗ. ತುಂಬಾ 
ಹೆಮ್ಮೆಪಡುತ್ತೇನೆ. ಇಂಥ ಒಬ್ಬ ಮೇಧಾವಿ (ಸಾಹಿತಿ, ಪತ್ರಕರ್ತ, ಚಿಂತಕ, ಕವಿ, 
ವಿಡಂಬನೆಗಾರ ಹೀಗೇ ಇನ್ನೂ ಏನೇನೋ) ನನ್ನ ಅಜ್ಜನೆಂದು ಹೇಳಿಕೊಳ್ಳಲು 
ನನಗೆ ತುಂಬಾ ಸಂತೋಷ, ಹೆಮ್ಮೆಯೆನಿಸುತ್ತದೆ. 6 


ಪಾವೆಂ ನಾವು ಕಂಡಂತೆ / 63 


ಪಾವೆ೦ ಅಜ್ಜ ನನ್ನ ಮನದಲ್ಲಿ &... 
ನನ್ನ ಜವನ ಪಾದವಾಗಿ 


ವೀಣಾ ಅಡಿಗ 


ಪಾವೆಂ ಅಜ್ಜನ ಜೊತೆ ಕಳೆದ ಕೆಲ ಅವಿಸ್ಮರಣೀಯ ಕ್ಷಣಗಳ ಬಗ್ಗೆ ತಮ್ಮೆಲ್ಲರ 
ಜೊತೆ ಹಂಚಿಕೊಳ್ಳಬೇಕೆಂದುಕೊಂಡಿದ್ದೇನೆ. ಈ ಕ್ಷಣಗಳು ನನ್ನ ಚಿಕ್ಕ 
ವಯಸಿನಿಂದ ಹಿಡಿದು ಹದಿನಾಲ್ಕನೇಯ ವಯಸ್ಸಿನವರೆಗಿದೆ. ಆದರೆ ಅವು ನನ್ನ 
ಜೀವನದ ಮಹತ್ತರವಾದ ದಿನಗಳು. 


ಅಜ್ಜ ತುಂಬಾ ಚೆನ್ನಾಗಿ ಹಾಡುತ್ತಿದ್ದರು. ಪ್ರತಿ ದಿನವೂ ದೇವರನಾಮವನ್ನು 
ಹಾಡುವ ಅಭ್ಯಾಸ ಅವರಿಗೆ. ಒಮ್ಮೆ ಅಜ್ಜ ದೇವರನಾಮವನ್ನು ಲಯ ಬದ್ಧವಾಗಿ 
ಹಾಡುತ್ತಿದ್ದಾಗ ನಾನು ಅದಕ್ಕೆ ಹೆಜ್ಜೆ ಹಾಕಿದೆ. ಅದನ್ನು ನೋಡಿದ ಅವರು 
ಧಾನ: ಶಾಸ್ತ್ರೀಯ ನೃತ ಬೆಳಸುವ ಗೆಜ್ಜೆ ಪಟ್ಟಿಯನ್ನು ತಂದುಕೊಟ್ಟರು. ಆಗ 
ನನಗಾದ ಸರಿತೋಷ ಅಷ್ಪಿಷ್ಟಲ್ಲ. ಅದರ ಪ್ರತಿ ಗೆಜ್ಜೆ ಮುತ್ತು ಉದುರಿ 
ಹೋಗುವವರೆಗೂ ಅದನ್ನು ಕಟ್ಟ ಕುಣಿದಿದ್ದೆ. ನಮ್ಮಲ್ಲಿ ಯಾವ ವಿಷಯದ ಬಗ್ಗೆ 
ಆಸಕ್ತಿ ಇದೆ ಅನ್ನುವುದನ್ನು ಅರಿತು ಅದಕ್ಕೆ ಪ್ರೋತ್ಸಾಹ ನೀಡುವ ಮನಸ್ಸು 
ಅವರಲ್ಲಿತ್ತು. 


ನಮ್ಮ ಪಕ್ಕದ ಮನೆಯ ಗೆಳತಿ ಭಾರತಿ ನನ್ನೊಡನೆ ತನ್ನ ಅಡುಗೆ ಪಾತ್ರೆಗಳ 
ಆಟದ ಸಾಮಾನುಗಳೊಂದಿಗೆ ಆಡುತ್ತಿದ್ದಳು. ಅವಳು ತನ್ನ ಆಟದ 
ಸಾಮಾನಿನೊಂದಿಗೆ ಮನೆಗೆ ವಾಪಸು ಹೋಗುವಾಗ ನನಗೆ ತುಂಬಾ 
ಬೇಜಾರಾಗುತ್ತಿತ್ತು. ಅದಕ್ಕೆ ಒಂದು ದಿನ ಅವಳು ಹೋದ ಮೇಲೆ ನಾನು 
ಮಣ್ಣಿಂದ ತಟ್ಟಿ ಸಲಿ ಪ್ರಯತ್ನಿಸುತ್ತಿದ್ದೆ ಆಗ ಅಲ್ಲಿಗೆ ಬಂದ ಅಜ್ಜ ಎನು 
ಮಾಡಿದ್ದಿ ಎಂದು ಕೇಳಿದರು. ಅವರಿಗೆ ನಾನು ಅಡುಗೆ ಮನೆ ಆಟದ ಪಾತ್ರೆಗಳು 
ಇಲ್ಲ "ಅದಕ್ಕೆ ಅದನ್ನೇ ಮಾಡ್ತಿದ್ದೀನಿ ಎಂದೆ. ಸುಮ್ಮನೇ ಒಳಹೋದ ಅವರು 
ಮರುದಿನ ಅದನ್ನು sand ರ ತ೦ದಿದ್ದರು. ಎಷ್ಟೊಂದು ಕಾಳಜಿ ಅವರಿಗೆ ಸಣ್ಣ 
ಸಣ್ಣ ವಿಷಯಗಳ ಬಗ್ಗ 


64 / ಪಾವೆಂ ನಾವು ಕಂಡಂತೆ 


ಮತ್ತೊಂದು ದಿನ ಮನೆಯ ಹೆ೦ಗಸರೆಲ್ಲ ಪರಿಚಯಸ್ಥರ ಮನೆಗೆ ಪೂಜೆಗೆ 
ಹೋಗಿದ್ದಾಗ ನಾವೆಲ್ಲ ಮಕ್ಕಳು ಅಜ್ಜನ ಜವಾಬ್ದಾರಿ ಮೇಲೆ ಮನೆಯಲ್ಲಿದ್ದೆವು. 
ಅದು ಸಯಲದ Rs ಒಮ್ಮೆಲೆ ಆಲಿಕಲ್ಲಿನ ಮಳೆ ಶುರುವಾಯಿತು. 
ನಾವೆಲ್ಲ ಮಕ್ಕಳು ಆಲಿಕಲ್ಲು ಹೆಕ್ಕಲು ಹೆಣಗುತ್ತಿದ್ದವು. ಆಗ ಅಜ್ಜ ಬಂದವರು 
ಮಕ್ಕಳೇ ಹೀಗೆ ಒಂದೊಂದೇ ಆಲಿಕಲ್ಲು ಹೆಕ್ಕುವ ಬದಲು ಛತ್ರಿ ಬಿಡಿಸಿ ಅದನ್ನು 
ಉಲ್ಟಾ ಮಾಡಿ ಇಡಿ, ಅದರಲ್ಲಿ ಎಲ್ಲಾ ಆಲಿಕಲ್ಲು ಸೇರುವವು ಎಂದರು. ವ 
ಮಾಡಿ ನಾವು ಮಾಡಿದ ಮಜಾ ಅಷ್ಟಿಷ್ಟಲ್ಲ. 


ಅವರು ಲೇಖಕರಾದ ಕಾರಣ ಮನೆಗೆ ಹತ್ತಾರು ಪುಸ್ತಕ, ಸುದ್ದಿ ಪತ್ರಿಕೆಗಳು 
ಹಾಗೂ ಮಕ್ಕಳ ತುಂಬ ಅಚ್ಚುಮೆಚ್ಚಿನ ಚಂದಮಾಮ ಬರುತ್ತಿತ್ತು. ಅದನ್ನೆಲ್ಲ ತಮ್ಮ 
ಮಟ್ಟಿಗೆ ಇಟ್ಟುಕೊಳ್ಳದೇ ನಮಗೆಲ್ಲರಿಗೂ ಅದನ್ನು ಓದಲು. ನೀಡುತ್ತಿದ್ದರು. ಆ 
ಪುಸ್ತಕಗಳಲ್ಲಿನ ಐತಿಹಾಸಿ ವ್ಯಕ್ತಿಗಳು ಹಾಗೂ ಅವರ ಜೀವನಗಾಥೆ ನಮ್ಮ 
ಮನಸ್ಸಿನಲ್ಲಿ ಸರಿ ತಪ್ಪುಗಳ ಸೆ ಅಂತರಗಳನ್ನು ಹುಟ್ಟು ಹಾಕುವಲ್ಲಿ 
ಯಶಸ್ವಿಯಾಗಿದ್ದವು. 


ಇವೆಲ್ಲ ನಾನು ಚಿಕ್ಕಂದಿನಲ್ಲಿನ ನೆನಪುಗಳು. ಇನ್ನು ನಾನು ಒಂಭತ್ತನೇ 
ತರಗತಿಯಲ್ಲಿದ್ದಾಗ KW; ಮನೆಯಲ್ಲಿದ್ದು ಒದುತ್ತಿದ್ದೆ. Mh; ಅವರು ನನ್ನ ಹತ್ತಿರ 
ಅವರು ಬರೆದ ಲೇಖನಗಳ ಹಾಗೂ ಪುಸ್ತಕಗಳ. ಲೇಖನದ ಪ್ರೂಫ್‌ ರೀಡಿಂಗ್‌ 
ಮಾಡಿಸುತ್ತಿದ್ದರು. ಆಗ ಅವರು ನಿನ್ನ ಕನ್ನಡ ಭಾಷೆಯ ಹಿಡಿತ ತುಂಬಾ 
ದೃಢವಾಗಿದೆ ಸಾಧ್ಯವಾದಲ್ಲಿ ಅದನ್ನು ಬೆಳೆಸುವ. ಪ್ರಯತ್ನ ಮಾಡು ಎಂದು. ಇಲ್ಲಿ 
ಸಾಧ್ಯವಾದಲ್ಲಿ ಎಂಬ ಶಬ್ದದ ಪ್ರಕವಿ ಅವರು ಹಾ. ಮಾಡಿದರೆಂದು ಈಗ 
ನನಗೆ ತಿಳಿಯುತ್ತಿದೆ. ನಾನು ಸಂಕಲ್ಪ ಮಾಡಿಕೊಂಡ ಯಾವ ಕೆಲಸವನ್ನೂ 
ಪೂರ್ತಿಗೊಳಿಸುತ್ತಿರಲಿಲ್ಲ. ನಮ್ಮ ಕುಂದು ಕೊರತೆಯ ಬಗ್ಗೆ ಅವರಿಗೆ Wa, 
ಅರಿವಿತ್ತಂದು ನನಗೆನಿಸ ಸುತ್ತದೆ. ಇವತ್ತಿಗೂ ಅದರುದಾಗಿ ನನಗೆ 
ಅಂದುಕೊಂಡಿದ್ದನ್ನು ಸಾಧಿಸಲಾಗಲಿಲ್ಲ. ಮೂರು ಕಥೆ, ಎರಡು ಸ್ವಂತ 
ಅನುಭವದ ಗದ್ಯಗಳು ಹಾಗೂ ಸುಮಾರು ಹನಿಗವನಗಳನ್ನು ಬರೆದಿದ್ದರೂ 
ಯಾವುದನ್ನು ಕರಡು ಪ್ರತಿ ಮಾಡಲಿಲ್ಲ ಅಥವಾ ಒಂದು ಕಡೆ ಉಳಿಸಲಿಲ್ಲ. 


ಅವರು ಯಾವಾಗಲೂ ಬಿಳಿ ಪಂಚೆ ಧರಿಸುವರು. ಅದಕ್ಕೆ ನಾನು ಅಜ್ಜ 
ನೀವ್ಯಾಕೆ ಬೇರೆಯವರ ಥರ ಪ್ಯಾಂಟ್‌ ಶರ್ಟ್‌ ಧರಿಸುವುದಿಲ್ಲ ಡಿಸ ಕೇಳಿದೆ. 
ಅದಕ್ಕವರು ನಾನು ನನ್ನ ಜೀವನದ ಮುಕ್ಕಾಲು ಭಾಗ ಇದನ್ನೇ ಧರಿಸಿ ಅಭ್ಯಾಸ 
ಮಾಡಿಕೊಂಡಿದ್ದೇನೆ. ಏಕೆಂದರೆ ಆಗ ಜ್‌ ವಸ್ತ್ರಗಳು ಬಳಕೆಯಲ್ಲಿದ್ದವು ತ 


ಪಾವೆಂ ನಾವು ಕಂಡಂತೆ / 65 


ಇದನ್ನೇ ಧರಿಸಬೇಕೆಂದು ಮನೆಯಲ್ಲಿ ಹಿರಿಯರ ಅಭಿಪ್ರಾಯವಾಗಿತ್ತು. ಅದು ನನ್ನ 
ಜೀವನಕ್ಕೆ ಲಿಯ ಒಂದು ಅಂಗವಾಗಿದೆ. ಈಗ ನೀನು ಕೇಳುತ್ತಿರುವ ಈ ಪ್ಯಾಂಟ್‌ 
ಹ! ಬಳಕೆಯಲ್ಲಿವೆ. ಹಾಗಂತ ನಾನು ನನ್ನ ಜೀವನಶೈಲಿ ಏಕೆ 
ಬದಲಾಯಿಸಲಿ? ಎಂದರು. 


ಒಮ್ಮೆ ಅವರ ಸ್ನೇಹಿತರೊಡನೆ ಚರ್ಚೆ ಕುರಿತಾಗಿ ಮಾತನಾಡುತ್ತಾ ಚರ್ಚೆ 
ಎ೦ದರೆ ಮಾತುಕತೆ ಮಟ್ಟಿಗೆ ಇರಬೇಕು, ಒಬ್ಬರ ಮಾತನ್ನು ತುಂಡರಿಸಿ ತನ್ನದೇ 
ಸರಿ ಎನ್ನುವುದು ಎಷ್ಟು ಸರಿ? ಅದು ಜಗಳಕ್ಕೆ ಎಡೆ ಮಾಡಿ ಕೊಡುತ್ತದಷ್ಟೇ 
ಅಂದಿದ್ದರು. ಈಗಿನ ಹಲವು ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲಿ ಚರ್ಚೆ ಹೆಸರಿನಲ್ಲಿ 
ನಡೆಯುವ ದೊಂಬರಾಟ ನೋಡಿದರೆ ಅವರ ಮಾತು ಎಷ್ಟು ಸತ್ಯ 
ಎಂದೆನಿಸುತ್ತದೆ. 


ನಮ್ಮ ಮನೆಯ ಎದುರಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಅಪ್ಪ ಅಮ್ಮ 
ಹಾಗೂ ಮಗಳ ಸಣ್ಣ ಕುಟುಂಬ. ತುಂಬ ಬಡವರು. ಅವರ "ಮಗಳ ಹೆಸರು 
ಬೇಬಿ (ಪೂರ್ತಿ ಹೆಸ ರು ಗೊತ್ತಿಲ್ಲ. ಅವಳು ತಾನು ಬರೆದ ಕಥೆ, ಕವನಗಳನ್ನು 
ನನ್ನ ಅಜ್ಜನ ಬಳಿ ತೋರಿಸಿ ಅವರ ಅಭಿಪ್ರಾಯ ಪಡೆಯುತ್ತಿದ್ದಳು. ಆಗ ನಾನು 
ಅವಳಿಗೆ “ಮಾರ್ಗದರ್ಶನ ಮಾಡ್ತೀರಾ ನಾನು ನಿಮ್ಮ ಮೊಮ್ಮಗಳು. ನನಗ್ಯಾಕೆ 
ಮಾಡಲ್ಲ ಎಂದಾಗ ಅವರಂದ ಮಾತಿದು ದ ಸ ಸ್ವಪ್ರೇರಣೆಯಿಂದ ಢಾ 
ಬರೆದ ಬರಹಗಳು ಅವು. ಅವಳಲ್ಲಿ ಬರೆಯುವ ಉತ್ಪಾಹವಿದೆಯೆಂದರೆ ಅದಕ್ಕೆ 
ಪೋತ್ಸಾಹ ನೀಡುವುದು ನನ್ನ ಕರ್ತವ್ಯ. ನೀನೂ ಏನಾದರೂ ಬರಹ ಬರೆದಿದ್ದಲ್ಲಿ 
ತಂದು ಕೊಡು ಅದನ್ನು ತಿದ್ದಿ ಬಾ ಐ ಮಾಡುವೆ. ಅದೇ ತರಹ 
ಇನ್ನೊಮ್ಮೆ ಸಾತ್‌ ಪುಸ್ತಕದಲ್ಲಿ ಒಂದು ಗದ್ಯ ಬರೆಯುವ ಸ್ಪರ್ಧೆ 
ಪ್ರಕಟವಾಗಿತು. ನಾನು ನನ್ನ ಬರಹವನ್ನು ಅವರಲ್ಲಿ "ತೋರಿಸಿ ತಿದ್ದಿ ಕೊಡಿ 
ಎಂದಾಗ ಅವರು A eR ಇದರಲ್ಲಿ ತಿದ್ದಲು 
ತುಂಬಾ ಇದೆ. ಅದನ್ನು ನಾನು ಮಾಡಿದರೆ ಅದು ನಿನ್ನ ಬರಹವಲ್ಲ 
ನನ್ನದಾಗುತ್ತದೆ. ಇದು ಸ್ಪರ್ಧೆ ಆಗಿರುವುದರಿಂದ ನೀನೇ ಅದನ್ನು ಮಾಡಿ 
ಸೊ ಎಂದರು. ನನಗಾಗ ನಿರಾಶೆಯಾದರೂ ಬಿಡದೆ ಹಾಗಿದ್ದರೆ ಅಂಚೆ 
ಮಾಡುವಾಗ ನನ್ನ ಹೆಸರಿನ ಕೆಳಗೆ ನಿಮ್ಮ ಹೆಸರು ಹಾಕಿ ಮನೆಯ ವಿಳಾಸ 
ಬರೆಯುತ್ತೇನೆಂದಾಗ ಅದನ್ನೆಲ್ಲಾ ನೀ ಮಾಡಿದರೆ ಬಹುಮಾನ ನಿನಗೇ ಖಂಡಿತ, 
ಅಂತಹ ಗೆಲುವು ನಿನಗ್ಯಾವ ಖುಷಿ ಕೊಡುತ್ತದೆ ಹೇಳು. ಸ್ಪರ್ಧೆಯಲ್ಲಿ 
ಗೆಲ್ಲಬೇಕೆಂದು ಸರ್ಧಿಸಬೇಡ, ನಿನ್ನ ಪ್ರತಿಭೆಯನ್ನು ಉತ್ತಮಗೊಳಿಸಲು ಸ್ಪರ್ಧಿಸು, 


66 / ಪಾವೆಂ ನಾವು ಕಂಡಂತೆ 


ಅದರಿಂದ ನಿನಗೆ ದೊರೆಯುವ ಅನುಭವವೇ ನಿನ್ನ ಗೆಲುವು ಎಂದರು. ನಿಜಕ್ಕೂ 
ಆ ಮಾತುಗಳು ಆಗ ನನಗೆ ಬೇಸರ ತರಿಸಿದರೂ ಇವತ್ತಿಗೆ ಅವರ ನಿಲುವು ಸರಿ 
ಎಂದು ನನಗನಿಸಿ ನನ್ನ ಬಗ್ಗೆ ನನಗೇ ನಾಚಿಕೆ ಆಗುತ್ತದೆ. 


ಇನ್ನೊಂದು ಸಂದರ್ಭ ಅವರ ವ್ಯಕ್ತಿತ್ವವನ್ನು ಇನ್ನೂ ಮಹತ್ತರಗೊಳಿಸುತ್ತದೆ. 
ನಾನು ಅಜ್ಜ ಇಬ್ಬರೂ ದಿನಂಬೆಳಿಗ್ಗೆ ಹಾಲು ಸ ತ್ನ ಹೋಗುತ್ತಿದ್ದೆವು. 
ಆಗ ರಸ್ತೆ ಖಾಲಿ ಖಾಲಿ! ಹಾಗೇ ಒಂದು ದಿನ ಹೋಗುತ್ತಿರುವಾಗ, ಎದುರಿನಿಂದ 
ಒಬ್ಬ "ಗಂಡಸು ನಮ್ಮನ್ನು ಹಾದು ಹೋಗುವವರೆಗೂ ನನ್ನನ್ನೇ 
ಗುರಾಯಿಸುತ್ತಿರುವುದು ನನ್ನ ಗಮನಕ್ಕೆ ಬಂದು, ಆತ ನಮ್ಮನ್ನು ಹಾದು 12 
ಮೇಲೆ ನಾನು ತಿರುಗಿ Sn RY WER ನನ್ನನ್ನು ತಿರುಗಿ, ನೋಡಿದ. ಆಗ 
ನಾನು ಅಜ್ಜನಿಗೆ ಅಜ್ಜ ನೋಡಿ, ನಾನು ಇವತ್ತು. Ae ಈ ಚೂಡಿದಾರ್‌ 
ತುಂಬಾ ಸುಂದರವಾಗಿದೆ ಹಾಗೂ ಅದು ನನಗೆಷ್ಟು ಒಪ್ಪುತ್ತದೆಯೆ೦ದರೆ, ಈಗ 
ತಾನೆ ಹಾದು ಹೋದ ಆ ವ್ಯಕ್ತಿ ನನ್ನನ್ನೇ ಗುರಾಯಿಸುತ್ತಿದ್ದ ಎಂದೆ. ಅದಕ್ಕವರು 
ನೀಡಿದ ಉತ್ತರ ಜನದ ಮರೆಯಲಾಗಲಿಲ್ಲ, ಕೇಳಿದ ಮೇಲೆ ಸಷ 
ಮರೆಯಲಾಗದು. ಸೌಂದರ್ಯ ಎನ್ನುವುದು ಹೇಗಿರಬೇಕೆಂದರೆ ಒಮ್ಮೆ 
ನೋಡಿದರೆ ಕಣ್ಣಿಂದ ಇಳಿದು ಮನಸ್ಸಿನಲ್ಲಿ ಅಚ್ಚು ಮೂಡಿರಬೇಕು. ಮತ್ತೊಮ್ಮೆ 
ತಿರುಗಿ ನೋಡುವ ಪ್ರಮೇಯವೇ ಬರಬಾರದು. ಮತ್ತೊಮ್ಮೆ ನೋಡಿದರೆಂದರೆ' 
ಅದರಲ್ಲಿ ಏನೋ ಕೊರತೆಯಿದೆ ಎಂದೇ ಅರ್ಥ. ಓಹ್‌ ಅದೆಷ್ಟು ಅರ್ಥಗರ್ಭಿತ 
ಮಾತುಗಳು! 


ಹೇಳಿಕೊಳ್ಳಲು ತುಂಬಾ ಇದೆ. ಅವರ ಪಾಂಡಿತ್ಯ, ಎಲ್ಲಾ ವಿಷಯಗಳಲ್ಲಿ 
ಇರುವ ಪರಿಪ ಪಕ್ವತೆ, ಹಿಡಿತ ಹಾಗು ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನೋದ್ದೇಶ 
ನಮ್ಮಲ್ಲೂ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ನು ಇವತ್ತಿಗೂ ನನಗನಿಸುತ್ತದೆ. 
ನಮ್ಮ ಹುಡುಗಾಟದ ವಯಸ್ಸಿನಲ್ಲೇ ತೀರಿ ಹೋದ ಅವರು ಈ ನೆನಪುಗಳ 
ಮೂಲಕ ನಮ್ಮೊಂದಿಗಿದ್ದಾರೆಂದು ಭಾವಿಸುತ್ತಾ ಅವರ ಆಶೀರ್ವಾದ ನಮ್ಮ ಮೇಲೆ 

ಸದಾ ಇರಲೆಂದು ಆಶಿಸುತ್ತೇನೆ. 
ಕ್ಟ 


ಪಾವೆಂ ನಾವು ಕಂಡಂತೆ / 67 


My Hubli Ajja 


Manjunath Padigar 


Everyone knows PaVem. as one of Karnataka's legendary 
journalists, philosophers and authors. It was long after he was 
gone that | realized how important his contributions were to 
Kannada journalism and literature - | was too young when he was 
still alive. | didn't even know his actual name when growing Up. | 
fondly called him Hubli Ajja to differentiate him from my other 
grandfather, another scribe - Hari Aja. 


But even at that young age, | knew that he was in another 
league altogether. He spoke less but he spoke to make a point. He 
could read on and on without getting distracted with a dozen kids 
playing outside the room. | remember seeing him fall asleep with 
the book resting on his chest, as if the knowledge and wisdom in 
the book would somehow permeate through his skin, straight to 
his heart. “What is in all these books?” -| wondered! 


| picked up a book once in a while, usually the heavy ones so 
that | can get the maximum knowledge in one shot. | tried to read 
through those heavy books as if everything was making complete 
sense to my tender and innocent mind. But he never shooed me 
away saying | was too young. in fact he encouraged me to read 
more. “You are never too young 10 read more” he would tell me. If 
| had questions, we would discuss them. He would tell me the most 
complicated of things in a simple way that made it easier for me to 
understand. The topics of our discussions and debates might 
surprise a few - from communism and politics to sports, the range 


68 / ಪಾವೆ೦ ನಾವು ಕಂಡಂತೆ 


was broad, but definitely not quite like what a regular six year old 
would discuss with their grandfather. 


| was studying in Kannada medium then and wasn't even 
acquainted with English alphabets. But | would sit for hours with 
the National Geographic magazines staring at the amazing photos. 
He would tell me that if he had the luxury, he would travel more 
and see how life is different in other places instead of reading 
about it. But reading about it was better than not understanding 
differences in lifestyle, customs, cultures and opinions. 
“Differences must be respected but you should also have your 
opinion,” he would advise sometimes. 


There are many such vague silhouettes of scattered memories 
about him but what | have learned from him is very simple and 
concrete - “You can only pursue excellence. It is a path and not a 
destination.” 

ಇ 


ಪಾವೆಂ ನಾವು ಕಂಡಂತೆ / 69 


ನಾ ಕಂಡ ಅಣ್ಣ 


ಭಾರತಿ ರಾಘವೇಂದ್ರ 


ಕನ್ನಡ ಸಾಹಿತ್ಯಲೋಕದ ಭೀಷ್ಮ ಶ್ರೀ ಪಾ. ವೆಂ. ಆಚಾರ್ಯ ಅವರ 
ಭಾ೦ಧವ್ಯದಲ್ಲಿದ್ದ ನನ್ನ ಕೆಲವು ಅನಿಸಿಕೆಗಳು. 


ಪಾವೆ೦ ಅವರು ನನ್ನ ತಾಯಿಯ ತಂದೆಯವರು. ನನ್ನ ಅಜ್ಜನ ಬಗ್ಗೆ 
ಏನಾದರು ಬರೆಯಬೇಕೆಂದರೆ ನಾನು ತುಂಬಾ ಚಿಕ್ಕವಳು. ಅವರಾದರೆ 
ನೆಡೆದಾಡುವ ಜ್ಞಾನಕೋಶ. ಅವರು ಪುಸ್ತಕ ಓದುವುದರಿಂದಲೇ ಪ್ರಪಂಚ 
ಪರ್ಯಟನೆ ಡಿದ ಮಹಾನುಭಾವರು. ಯಾವ ದೇಶವನ್ನು ನೋಡದೆ 
ಆ ದೇಶದ ಸಂಸ್ಕ ತಿಯ ಬಗ್ಗೆ ತಿಳಿದುಕೊಂಡಿದ್ದರು. ನಾನು A ಅವರು 
ಆರಾಮ ಕುರ್ಚಿಯಲ್ಲಿ ಓದುತ್ತಿದ್ದರು. ನನ್ನ ಅಜ್ಜಿಯವರು ಹೇಳಿದಂತೆ 
ಅವರು ರಾತ್ರಿ ಯಾವುದಾದರು ಪುಸ್ತಕ `` ಶುರು ಮಾಡಿದರೆ ಬೆಳಿಗ್ಗೆ ನಾಲ್ಕು 
ಗಂಟೆಯಾದರೂ ಗೊತ್ತಾಗುತ್ತಿರಲ್ಲಿಲ್ಲ. ಅಷ್ಟು ತನ್ಮಯರಾಗಿ ಓದಿ ಮುಗಿಸುತ್ತಿದ್ದರು. 


ಪಾವೆಂ ದೊಡ್ಡ ಸಾಹಿತಿ, ವಿಡಂಬನಕಾರ, ಚಿಂತಕ, ಕವಿ, ಸಂಗೀತ 
ಸಂಯೋಜಕ ಆಗಿದ್ದರು. ಯಾವುದೇ ದೇವರ ನಾಮ, ಕವಿತೆಗೆ ಅವರೇ ಸ್ಪರ 
ಸಂಯೋಜನೆ ಮಾಡಿ ಹೇಳಿಕೊಡುತ್ತಿದ್ದರು. ಇವರು ಕನ್ನಡ ಭಾಷೆಗೆ ಕೊಟ್ಟ 
ಕೊಡುಗೆ ಅಪಾರ. ಆದರೆ ಅವರಿಗೆ ಸಾಹಿತ್ಯ ಲೋಕದಲ್ಲಿ ಸರಿಯಾದ ಸ್ಥಾನ ಸಿಕ್ಕಿಲ್ಲ 
ಎಂದು ನನಗೆ ಅನಿಸುತ್ತಿದೆ. ಕನ್ನಡ ಪದದ ಸರಿಯಾದ ಅರ್ಥ ಹುಡುಕಿಹೊರಟರೆ 
ಅರ್ಥ ಸಿಗುವವರೆಗೂ ಮನೆಗೆ ಬರುತ್ತಿರಲ್ಲಿಲ್ಲ ಎ೦ದು ಅಮ್ಮ ಹೇಳುತ್ತಿದ್ದರು. 
ಕಸ್ತೂರಿಯೆಂಬ ಪುಸ್ತಕದಿಂದ ಕನ್ನಡದ ಕಸ್ತೂರಿಯ ಕಂಪನ್ನು ಪ್ರಪಂಚದ ಎಲ್ಲೆಡೆ 
ಹರಡಿದರು. ದಶಕಗಳ ಕಾಲ ಅದನ್ನು ಯಶಸ್ವಿಯಾಗಿ ಮುನ್ನೆ ಡೆಸಿದರು. 


ನಾವು ಬೇಸಿಗೆ ರಜೆಯಲ್ಲಿ ಹುಬ್ಬಳ್ಳಿಯ ಅಜ್ಜನ ಮನೆಗೆ ಹೋಗುತ್ತಿದ್ದೆವು. 
ಅವರು ತರಕಾರಿ ಮತ್ತು ಮನೆ a ತರಲು ನನ್ನನ್ನು ಕರೆದುಕೊಂಡು 
ಹೋಗುತ್ತಿದ್ದರು. ಆಗ ನಾನು ಅವರ ವ್ಯವಹಾರ ಜ್ಞಾನವನ್ನು ನೋಡಿ 


70 / ಪಾವೆ೦ ನಾವು ಕಂಡಂತೆ 


ದಂಗಾಗುತ್ತಿದ್ದೆ. ಯಾವುದೇ ವಸ್ತುವನ್ನು ಖರೀದಿಸುವ ಮುನ್ನ ಅದರ ಬೆಲೆಯನ್ನು 
ನಾಲ್ಕು ಕಡೆ ವಿಚಾರಿಸಿ ಏಲ್ಲಿ ಸರಿಯಾದ ಬೆಲೆಯೆನ್ನಿಸುತ್ತದೊ ಅಲ್ಲಿ 
ತೆಗೆದುಕೊಳ್ಳುತ್ತಿದ್ದರು. ಅವರು ಹೇಳುತ್ತಿದ್ದರು, "ಹೊಳೆಗೆ ಹಾಕಿದರು ಅಳೆದು 
ಹಾಕು" ಎಂಬ ಗಾದೆ ಮಾತಿನಂತೆ ದುಂದುವೆಚ್ಚ ಮಾಡಬಾರದು. 


ಓಮ್ಮೆ ನಾವು ಅಜ್ಜನ ಜೊತೆಗೆ ಮನೆಗೆ ಆಟೊದಲ್ಲಿ ಬರುತ್ತಿದೆವು. ಅಜ್ಜ 
ಮುಂದಿನ ಆಟೊದಲ್ಲಿ ಹೋಗುತ್ತಿದ್ದರು. ನಾನು ಹಿಂದಿನ ಆಟೊದಲ್ಲಿ ಇದ್ದೆ. 
ಮನೆಗೆ ಬಂದ ಮೇಲೆ ಅಜ್ಜ ಗಡಿಬಿಡಿ ಇಂದ ಆಟೊ ಇಳಿದು ಬ೦ದರು. ಆಮೇಲೆ 
ನೋಡಿದರೆ ಮುಖ್ಯ ದಾಖಲೆ ಪತ್ರಗಳಿರುವ ಒಂದು ಬ್ಯಾಗ್‌ ಆಟೊದಲ್ಲಿ 
ಮರೆತಿದ್ದರು. ಆದರೆ ನಾನು ಆಟೊದ ಹಿಂದೆ ಬರೆದ "ಮಾ ಕಿ ದುವಾ” ನೊಡಿದ್ದೆ. 
ಆಜ್ಜ ಯಾರು ಗುರುತಿಸುತ್ತಿರಿ ಎಂದಾಗ, ನಾನು ಗುರುತಿಸುತ್ತೇನೆಂದೆ. ಅಜ್ಜ 
ನನ್ನನ್ನು ಕರೆದುಕೊಂಡು ವಾಪಸು ಹೋದಾಗ ಸರಿಯಾಗಿ ಗುರುತಿಸಿದೆ. 
ಇದರಿಂದ ಅಜ್ಜನಿಗೆ ಬ್ಯಾಗ್‌ ಸಿಕ್ಕಿ ಸಂತೋಷವಾಯಿತು. ಅವರು ಈ ಹುಡುಗಿ 
ತುಂಬ ಚುರುಕಾಗಿದ್ದಾಳೆ ಎಂದು "ಅಜ್ಜನ ಮನೆಗೆ ಹೋದಾಗ" ಎಂಬ 
ಪುಸ್ತಕವನ್ನು ನನಗೆ ಕೊಟ್ಟರು. ನನಗೆ ತುಂಬಾ ಸಂತೋಷವಾಯಿತು. ನಾನು 
ಚಿಕ್ಕವಳಿದ್ದಾಗ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಿದ್ದರು. ನನಗೆ ಕಲಿಯಲು ತುಂಬಾ 
ಕಷ್ಟವಾಗುತಿತ್ತು. ಇದನ್ನು ನೋಡಿದ ಅಜ್ಜ ಮಕ್ಕಳು ಮಾತೃಭಾಷೆಯಲ್ಲಿ ಕಲಿತರೆ 
ವಿಷಯ ಚೆನ್ನಾಗಿ ಅರ್ಥವಾಗುತ್ತದೆ ಸ ಕನ್ನಡ ಮಾಧ್ಯಮದಲ್ಲಿ ಕಲಿಯಲು 
ಹೇಳಿದರು. ಡ್‌ ಕನ್ನಡ ಮಾಧ್ಯಮ ಶಾಲೆಗೆ ee 


ಅವರು ತುಂಬಾ ಸ್ವಾಭಿಮಾನಿಯಾಗಿದ್ದರು. ಅವರು ದೇಶಪ್ರೇಮಿಯಗಿದ್ದರು. 
ಅವರು ರೇಡಿಯೊದಲ್ಲಿ ರಾಷ್ಟಗೀತೆ ಬಂದಾಗ ಏದ್ದು ನಿಂತು ಭಾರತಮಾತೆಗೆ 
ವಂದಿಸುತ್ತಿದ್ದರು. ಅವರು ನಮ್ಮ ದೇಶದ ಸಂಸ ತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ 
ಹೊಂದಿದ್ದರು. ನಮ್ಮ ದೇಶದಲ್ಲಿ ಇರುವಂತೆ “ಹಣ್ಣು ಮದುವೆಯಾಗಿ ಗಂಡನ 
ಮನೆಗೆ ದ ಮೇಲೆ ಅದೇ ತನ್ನ ಮನೆ ಮತ್ತು ಗಂಡನ ಮನೆಯವರನ್ನೆಲ್ಲ ತನ್ನ 
ಮನೆಯವರಂತೆ ಚೆನ್ನಾಗಿ ನೊಡಿಕೊಳ್ಳುವ ಸಂಸ್ಕೃತಿ ಬೇರೆಲ್ಲು ಡೊ 
ಹೇಳುತ್ತಿದ್ದರು. ಪರದೇಶದಲ್ಲಿ ಮಕ್ಕಳಿಗೆ ಓವರ ಚ ಅಜ್ಜ, ಅಜ್ಜಿ ಯಾರೆಂದು 
ತಿಳಿಯದ ಪರಿಸ್ಥಿತಿ ಎಂದು ಹೇಳುತ್ತಿದ್ದರು. 


ಹಿರಿಯರು ಮನೆಯಲ್ಲಿ ಮಕ್ಕಳಿಗೆ ಚಾಕೊಲೇಟ್‌, ತಿಂಡಿ ತಂದು ಕೊಡುವುದು 
ವಾಡಿಕೆ. ಆದರೆ ಅಜ್ಜ ನನಗೆ ಪುಸ್ತಕ ತಂದು ಕೊಡುತ್ತಿದ್ದರು. ಅವರು ಹೇಳಿದ 
ನುಡಿಮುತ್ತು ಈಗಲು ನೆನಪಿದೆ. ನೂರು ಜೂ ಬಟ್ಟೆ 


ಪಾವೆಂ ನಾವು ಕಂಡಂತೆ / 71 


ತೆಗೆದುಕೊಳ್ಳುವುದಕ್ಕಿಂತ ಇಪ್ಪತ್ತು ರೂಪಾಯಿ ಪುಸ್ತಕ ಖರೀದಿಸಿ ಓದಿ. ಇದರಿಂದ 
ನಿಮ್ಮ ಜ್ಞಾನ ವೃದ್ಧಿಯಾಗುತ್ತದೆಂದು ಹೇಳುತ್ತಿದ್ದರು. ಈಗ ಅದು ಅಕ್ಷರಶಃ ನಿಜ 
ಏನ್ನಿಸುತ್ತದೆ. ಮಕ್ಕಳು ಒಳ್ಳೆಯ ಪ್ರಜೆಯಾಗಲೆಂದು ರಾಮಾಯಣ, ಮಹಾಭಾರತ, 
ಪುರಾಣ ಕಥೆಗಳನ್ನು ಹೇಳುತ್ತಿದ್ದರು. 


ದಶಕಗಳ ಹಿಂದೆ ಅವ್ಯಾಹತವಾಗಿ ಹೆಣ್ಣು ಭ್ರೂಣ ಹತ್ಯೆ ನಡೆದಿತ್ತು. ಈ 
ಹತ್ಯೆಯನ್ನು ನನ್ನ ಅಜ್ಜನವರು ತುಂಬ ಖಂಡಿಸುತ್ತಿದ್ದರು. ಇದೇ ರೀತಿ ಹೆಣ್ಣು 
ಭ್ರೂಣ ಹತ್ಯೆ ಮುಂದುವರೆದರೆ ಪ್ರಪಂಚದಲ್ಲಿ ಹೆಣ್ಣು ಮತ್ತು ಗಂಡುಗಳ 
ಅನುಪಾತದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಮುಂದೊಂದು ದಿನ ಮಹಾಭಾರತದ 
ದ್ರೌಪದಿ ಪಾಂಡವರ ತರಹ ಅನುಪಾತದಲ್ಲಿ ಏರಿಳಿತ ಉಂಟಾಗುತ್ತದೆ. 
ಮಹಾಭಾರತದ ಆ ದಿನಗಳು ಮರುಕಳಿಸುವುದರಲ್ಲಿ ಸಂದೇಹವೇ ಇಲ್ಲ. ನೀವು 
ನೋಡುತಿದ್ದಂತೆ ಈಗಿನ ಹೆಣ್ಣು-ಗಂಡು ಅನುಪಾತ 800-1000 ಆಗಿದೆ. ಈ 
ಭವಿಷ್ಯವನ್ನು ಅವರು ಆಗಲೇ ವಿಶ್ಲೇಷಿಸಿದ್ದರು. 


ಆಂಗ್ಲಭಾಷೆಯ ಪ್ರಭಾವದಿಂದ ಅಳಿವಿನಂಚಿನಲ್ಲಿರುವ ಕನ್ನಡ ಭಾಷೆಗೆ ಈಗ 
ಪಾವೆ೦ ಅವಶ್ಯಕತೆ ಇದೆ. ಆದರೂ ದಶಕಗಳ ಕಾಲ ಕನ್ನಡ ಸಾಹಿತ್ಯಲೋಕಕ್ಕೆ 
ರಸದೌತಣವನ್ನು ಉಣಬಡಿಸಿದರು. ಅವರನ್ನು ಕಳೆದುಕೊಂಡು ಕನ್ನಡ ನಾಡು, 
ಸಾಹಿತ್ಯ ಲೋಕ ಬಡವಾಗಿದೆ. ಅವರು ಕಾಲವಾದರೂ, ಅವರ ಕೃತಿಗಳು 
ಅಜರಾಮರವಾಗಿವೆ. ಕನ್ನಡಾಂಬೆಯ ಹೆಮ್ಮೆಯ ಪುತ್ರರಾದ ಪಾವೆ೦ ಮತ್ತೆ 
ಕನ್ನಡನಾಡಲ್ಲಿ ಹುಟ್ಟಿ ಬರಲಿ ಎಂದು ಆಶಿಸುತ್ತೇನೆ. ಇಂತಹ ಅಜ್ಜನನ್ನು ಪಡೆದ 
ನಾನೆ ಧನ್ಯಳೆನ್ನುತ್ತ ನನ್ನ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದೇನೆ. 


ಕ್ಲೆ 


72 / ಪಾವೆಂ ನಾವು ಕಂಡಂತೆ 


ಅಣ್ಣನಿಗೆ ನಮನ 


ಭಾರತಿ ರಾಘವೇಂದ್ರ 


ನನ್ನ ಪ್ರೀತಿಯ ಅಜ್ಜ ಪಾವೆಂ 
ನಾ ನಿಮಗೆ ನಮಿಸುವೆ ಸ್ವಯಂ 


ನೀವು ಕನ್ನಡ ಲೋಕ ಪ್ರವೇಶಿಸಿದಾಗ ಇತ್ತು 
ಬ್ರಿಟೀಷರ ಆಂಗ್ಲ ಭಾಷೆಯ ಉಪಟಳ 

ನಿಮ್ಮ ಕನ್ನಡ ಪ್ರೇಮದಿ೦ದ ಹೊಡೆದೋಡಿಸಿದಿರಿ 
ಬ್ರಿಟೀಷರ ಆಂಗ್ಲ ಭಾಷೆಯ, ಪಟಪಟ 


ಅಜ್ಜ ನೀವಾಗಿದ್ದಿರಿ ಕನ್ನಡ ಭಾಷೆಯ ಹರಿಕಾರ 
ಹಾಸ್ಯ ಪತಾಕೆಯಿಂದ ಕನ್ನಡ ಮಾತೆಯನು ರಂಜಿಸಿದ ಹಾಸ್ಯಗಾರ 


ನಿಮಗಾಗಿ ರಚಿಸಿದೆ ನಾನೊಂದು ಚುಟುಕು ಕವನ 
ನೀವು ಓದಿ ತಿಳಿಸಿ ನನಗೆ, ತಪ್ಪು ಸರಿಗಳ, 
ನಿಮಗೊಂದು ನಮನ 


ಅಜ್ಜ ನಿಮ್ಮ ಕಾವ್ಯ ನಾಮದಲ್ಲಿತ್ತು ಲಾಂಗೂಲಾಚಾರ್ಯ 
ಅದರ ಮರ್ಮ ತಿಳಿಯಲು ಹೋದ ನನಗೆ ಕಾದಿತ್ತು ಪರಮಾಶ್ಚರ್ಯ 


ಆಚರಿಸುತ್ತಿದ್ದೇವೆ ನಾವೆಲ್ಲ ಸೇರಿ 
ನಿಮಗೆ ಜನ್ಮಶತಮಾನೋತ್ಸವ 


ಹಾರೈಕೆಯೊಂದಿದೆ ನನ್ನದು, ಮುಂದಾಗಲಿ 
ನಿಮ್ಮ ಶತಶತಮಾನೋತ್ಸವ 


ಪಾವೆಂ ನಾವು ಕಂಡಂತೆ / 73 


ನನ್ನು ಸ್ಫುಶಿಯಲ್ಲ ನನ್ನು ಹುಣ್ಣ 
ಅಣ್ಣ ಪಾವೆ೦ 


ಹುಬ್ಬಿ ಅಜ್ಜ... ಪಾವೆಂ ಅಜ್ಜನನ್ನು ನಾವು ಕರೆಯುತ್ತಿದ್ದದ್ದು ಹಾಗೆಯೇ. ಅಜ್ಜನ 
ಬಗ್ಗೆ ಹೇಳುವುದಾದರೆ... ನಾವು ಹುಡುಗಾಟದ ವಯಸ್ಸಿನಿಂದ ಪ್ರೌಢಾವಸ್ಥೆಗೆ 
ತಲುಪುದರೊಳಗೆ ಅವರು ಕಾಲವಾಗಿದ್ದರು. ಆದ್ದರಿಂದ ಅವರ ಒಡನಾಟ ಅಷ್ಟಾಗಿ 
ನನಗೆ ಲಭಿಸಲಿಲ್ಲ. ನನ್ನ ಸೃತಿ ಪಟಲದಲ್ಲಿ ಅಡಗಿರುವ ಕೆಲವು ಪ್ರಸಂಗಗಳನ್ನು 
ಇಲ್ಲಿ ಅಕ್ಷರ ರೂಪಕ್ಕೆ ಇಳಿಸಲು ಪ್ರಯತ್ನಿಸಿದ್ದೇನೆ. 


ನಮಗಾಗ (ನಮಗೆ ಅಂದರೆ ನಾನು ಮತ್ತು ನನ್ನ ಅವಳಿ ತಮ್ಮ ಕುಮಾರ) 
ಸುಮಾರು 9 ವರ್ಷ ವಯಸ್ಸಾಗಿರಬಹುದು. ಆಗಷ್ಟೇ ನಮಗೆ 
ಬ್ರಹ್ಮೊಪದೇಶವಾಗಿತ್ತು. ಸಂಧ್ಯಾವಂದನೆ ಹಾಗೂ ಜಪವನ್ನು ಹೇಳಿಕೊಡುವ 
ಜವಾಬ್ದಾರಿ ಅಜ್ಜನ ಹೆಗಲೇರಿತ್ತು. ಆವರು ಅದನ್ನು ಆದರದಿಂದ ಸ್ವಾಗತಿಸಿದರು. 
ಆಗ ನಮ್ಮ ತಾಯಿ ಶ್ರೀಮತಿ ಅನಸೂಯ ಅವರು ನಮ್ಮನ್ನು ಅಜ್ಜನ ಮನೆಗೆ 
ಕಳುಹಿಸಿದರು. ಪ್ರತಿದಿನ ಮುಂಜಾನೆ ಹಾಗೂ ಸಂಜೆ ಅಜ್ಜ ನಮಗೆ ಪ್ರೀತಿಯಿಂದ, 
ಅಚ್ಚುಕಟ್ಟಾಗಿ ಹಾಗೂ ಕಟ್ಟುನಿಟ್ಟಾಗಿ ಸಂಧ್ಯಾವಂದನೆ ಹಾಗೂ ಜಪವನ್ನು 
ಹೇಳಿಕೊಡುತ್ತಿದ್ದರು. ನನಗಾಗ ಅವರು ಒಂದು ಗುರುವಿನ ತರಹ. ಅಜ್ಜ ನಮ್ಮನ್ನು 
ಪ್ರೀತಿಯಿಂದ ಕರೆಯುತ್ತಿದ್ದದ್ದು ಚಾ೦ಕ-ಪೋ೦ಕ ಯೆಂದು. ಅವರು ನಮಗೆ ಇಟ್ಟ 
ಹೆಸರಿನಲ್ಲಿಯೂ ಕೂಡಾ ಹಾಸ್ಕವಡಗಿತ್ತು. 


ನನಗೆ ಇಂದು ರಾಮಾಯಣ, ಮಹಾಭಾರತದ ಬಗ್ಗೆ ಏನಾದರೂ ತಿಳಿದಿದ್ದರೆ 
ಅದು ಅಜ್ಜನ ಉಡುಗೊರೆ. ಅವರು ನಮಗೆ ರಾಮಾಯಣ, ಮಹಾಭಾರತದ 
ಅಧ್ಯಾಯಗಳನ್ನು ನಮ್ಮಿಂದ ಓದಿಸಿ ನಂತರ ವರ್ಣಿಸುತ್ತಿದ್ದರು. ಅವರು 
ವರ್ಣಿಸುತ್ತಿದ್ದ ರೀತಿ ಹೇಗಿತ್ತೆಂದರೆ ನಮ್ಮ ಕಣ್ಣಿನ ಮುಂದೆಯೇ ದೃಶ್ಯ ನಡೆದಂತೆ 
ಭಾಸವಾಗುತ್ತಿತ್ತು. 


74 / ಪಾವೆ೦ ಸಾವು ಕಂಡಂತೆ 


ಅವರ ಹಲವಾರು ವಿಚಾರಗಳು ನನಗೆ ಗೊಂದಲ ಉಂಟುಮಾಡುತ್ತಿದ್ದವು, 
ಅವರ ಪ್ರಕಾರ ಭಾರತ ದೇಶವು ಮತ್ತಷ್ಟು ವರ್ಷಗಳ ಕಾಲ ಬ್ರಿಟಿಷ್‌ ಆಳ್ವಿಕೆಯಲ್ಲಿ 
ಇದ್ದಿದ್ದರೆ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತಷ್ಟು ಬೆಳವಣಿಗೆ ಕಂಡಿರುತ್ತಿತ್ತು ಆದರೆ ಅವರ 
ಮಾತಿನ ಮರ್ಮ ನನಗಾಗ ತಿಳಿದಿರಲಿಲ್ಲ. ಆದರೀಗ ಪ್ರಸ್ತುತ ಭಾರತದ ಕೊಳಕು 
ರಾಜಕೀಯ ಹಾಗೂ ರಾಜಕೀಯ ನಾಯಕರ ದೊಂಬರಾಟ ನೋಡಿದರೆ, ಅವರ 
ಮಾತು ಎಷ್ಟು ಅರ್ಥಗರ್ಭಿತವಾಗಿತ್ತೆಂದು ತಿಳಿಯುತ್ತದೆ. 


ಅಜ್ಜ ಒಬ್ಬ ಮಹಾನ್‌ ಚೇತನ, ಆ ಪಾವೆಂ ವಂಶವೃಕ್ಷದಲ್ಲಿ ಅರಳಿದ ನಾನು 
ಒಂದು ಸಣ್ಣ ಕುಡಿ. ಅದು ನನ್ನ ಭಾಗ್ಯ. ಅವರ ಆಶೀರ್ವಾದ ಸದಾಕಾಲವೂ 
ನಮಗೆ ರಕ್ಷಾಕವಚವಾಗಿರಲೆಂದು ಬಯಸುವೆ. 


ಪಾವೆಂ ಸಾವು ಕಂಡಂತೆ / 75 


ನಾ ಕಂಡ ನನ್ನಣ್ಣ 


ಕುಮಾರ ಮಾರ್ಕೋಡ ಪುರಾಣಿಕ 


ಈ ಪ್ರಸಂಗ ನಡೆದಾಗ ನಾನು ಮತ್ತು ನನ್ನ ಅವಳಿ ಸಹೋದರ ತುಂಬಾ 
ಚಿಕ್ಕವರು, ಏನೂ ಅರಿಯದ ಪುಟಾಣಿಗಳು. ನಮ್ಮ ಬಾಗಲಕೋಟೆ ಅಜ್ಜ 
ದೈವಾದೀನರಾದ ದಿನ. ಅವರ ಪಾರ್ಥೀವ ಶರೀರವನ್ನು ನಮ್ಮ ಬಾಗಲಕೋಟೆ 
ಮನೆಯ ಮುಂದೆ ಇರಿಸಿದ್ದರು. ಕೊನೆಯ ವಿಧಿ ವಿಧಾನಗಳೆಲ್ಲಾ 
ನೆರವೇರುತ್ತಿದ್ದವು. ಆಗ ನಮ್ಮಜ್ಜ (ಪಾವೆಂ) ನಮ್ಮ ಬಾಗಲಕೋಟೆಯ ಅಜ್ಜನ 
ಅಂತಿಮ ದರ್ಶನ ಪಡೆಯಲು ಬಂದಿದ್ದರು. ಅವರು ಬರುತ್ತಿದ್ದಂತೆಯೇ ನಾನು 
ಅವರಿಗೆ ಹೇಳಿದೆ. ಬನ್ನಿ ಬನ್ನಿ ನೋಡಿ ನಮ್ಮಜ್ಜ ಆರಾಮಾಗಿ ನಗುತ್ತಾ 
ಮಲಗಿದ್ದಾರೆ. ಇವರೆಲ್ಲರು ಏಕೆ ಅಳುತ್ತಿದ್ದಾರೆ ನನಗೆ ಗೊತ್ತಿಲ್ಲ. "ಎಲ್ರೂ 
ಹೇಳ್ತಾಯಿದ್ದಾರೆ, ಅವರು ದೇವರ್ಹತ್ರಾ ಹೊಗ್ಕಾರ ಅಂತ. ಆದರೆ ನಾವು ಇಲ್ಲೆ 
ಆಟಾಡ್ಕೊಂಡಿದ್ದಿವಿ, ದೇವರು ಯಾವಗ್‌ ಬಂದ್‌ ಕರ್ಕೊಂಡ್‌ ಹೋದಾ ಅಂತ್‌ 
ಗೊತ್ತಾಗ್ಲಿಲ್ಲ ನೋಡ್ರಿ!! ಮತ್ತ". 


ಶ್ರ ಪತಿಕಿಯೆ! (ನಗುವುದೋ ಅಳುವುದೋ 


ಇಷಾ... ಇ. ಹ್‌, 


ಪಾವೆ೦ ಅವರ ಮುಖದಲ್ಲಿ ಮಿ 
ಎಂಬ ಗೊಂದಲ). 


ನಮ್ಮ (ಎಂದರೆ ನನ್ನ ಮತ್ತು ನನ್ನ ಅವಳೀ ಸಹೋದರ ಸುಬ್ರಹ್ಮಣ್ಯ) 
ಉಪನಯನ ಆದನಂತರ ನಮ್ಮನ್ನು ಹುಬ್ಬಳ್ಳಿ ಅಜ್ಜನ ಮನೆಗೆ ಸಂಧ್ಯಾವಂದನೆ 
ಕಲಿಯಲು ಕಳುಹಿಸಿದ್ದರು. ಸಂಧ್ಯಾವಂದನೆ ಕಲಿಯುವಾಗ ದಿನಾ ಅಜ್ಜ ಸ್ವಲ್ಪ 
ಸ್ವಲ್ಪವಾಗಿ ನಮಗೆ ಸಂಧ್ಯಾವಂದನೆ ಹೇಳಿಕೊಡುತ್ತಿದ್ದರು. ಒಂದು ದಿನ ಹೀಗೇ 
ಅಷ್ಟಾಕ್ಷರ ಜಪ ಹೇಳಿಕೊಡುತ್ತಿದ್ದಾಗ, ಓಂ ನಮೋ ನಾರಾಯಣಾಯ ಜಪದ 
ನಂತರ ಓಂ ಕ್ಷೀಂ ಕೃಷ್ಣಾಯ ನಮಃ ಎಂದು ಹೇಳಲು ಹೇಳಿದರು. ನಾನು ಆ 
ಶಬ್ದವನ್ನು ಮೊದಲ ಬಾರಿ ಕೇಳಿದ್ದಲ್ಲವೇ!! ನನಗೆ ಅರಿವಿಲ್ಲದೇ ನಾನು ಓಂ ಕ್ರೀಂ 
ಕೃಷ್ಣಾಯ ನಮಃ ಎಂದು ಹೇಳಿದ್ದೆ. ಅದಕ್ಕೆ ಅಜ್ಜ, ಹಾ ಹಾ ಮಗನೇ ಯಾವ್‌ ಕ್ರಿಂ 
ಲೇ ಐಸ್‌ ಕ್ರಿಮಾ ಎಂದು ಜೋರು ಜೋರಾಗಿ ನಕ್ಕುಬಿಟ್ಟಿದ್ದರು. 


76 / ಪಾವೆಂ ನಾವು ಕಂಡಂತೆ 


ಈ ಪ್ರಸಂಗ ಒಂದು ಅದ್ಭುತ ಹಾಸ್ಯ ಪ್ರಸಂಗ. ಗಣಿತ ವಿಷಯದಲ್ಲಿ 
ವಿಶೇಷ ಆಸಕ್ತಿ ಹೊಂದಿದ್ದ ಹುಬ್ಬಳ್ಳಿ ಅಜ್ಜ ಒಂದು ದಿನ ನಮ್ಮನ್ನು (ಅಂದರೆ 
ನಾನು, ನನ್ನ ಅವಳಿ ಸಹೋದರ ಸುಬ್ರಹ್ಮಣ್ಯ ಮತ್ತು ನಮ್ಮ ಮಾವನಮಗ 
ಉಪೇಂದ್ರ) ಕರೆದು ಒಂದು ಪ್ರಶ್ನೆ ಕೇಳಿದರು. ಮಕ್ಕಳೇ ಈಗ ನಿಮ್ಮ ಕೈಯ್ಯಲ್ಲಿ 8 
ಬಾಳೇ ಹಣ್ಣುಗಳಿದ್ದು ಅದರಲ್ಲಿ ನೀವು 3 ಹಣ್ಣನ್ನು ತಿ೦ದರೆ ನಿಮ್ಮ ಕೈಯ್ಯಲ್ಲಿ ಎಷ್ಟು 
ಹಣ್ಣು ಉಳಿಯಿತು? ಎಂದು.. ಆಗ ನನಗೆ ಮತ್ತು ನನ್ನ ಅವಳೀ ಸಹೋದರನಿಗೆ 
ಉತ್ತರ ಹೇಳಲು ಪೈಪೋಟಿ. ಆದರೆ ಅಜ್ಜನಿಗೆ ತಿಳಿದಿತ್ತು ಉಪೇ೦ದ್ರನೇ ಮೊದಲು 
ಉತ್ತರಿಸುವನು ಎಂದು. ಏಕೆಂದರೆ ಅವನಿಗೆ ದಿನಾ ಇಂತಹ ಪ್ರಶ್ನೆ ಕೇಳುತ್ತಿದ್ದು, 
ಅವನು ಥಟ್‌ ಅಂತ ಉತ್ತರ ಹೇಳ್ತಿದ್ದ. ಆಶ್ಚರ್ಯ ಎಂದರೆ ಉಪೇಂದ್ರ 
ಉತ್ತರಿಸಲಿಲ್ಲ. ಇನ್ನು ಸುಬ್ಬು ಹೇಳಿದ ಐದು.. ಈಗ ಸುಬ್ಬು ಹೇಳಿದ ಉತ್ತರವನ್ನೇ 
ನಾನೂ ಹೇಳಿದೆ. ಈಗ ಉಪೇ೦ದ್ರನ ಸರದಿ.. ಅಜ್ಜ ಕೇಳಿದರು "ಏನಾಯ್ತೋ ಉಪ್ಪಿ 
ಯಾಕ್‌ ಉತ್ತರಾ ಹೇಳ್ತಿಲ್ಲ" ಅಂತ. ಅದಕ್ಕೆ ಉಪೇಂದ್ರ ಹೇಳಿದ .... ಮೋದಲ್‌ 8 
ಬಾಳೇ ಹಣ್ಣ್‌ ಕೊಡ್ರಿ !! ದಿನಾ ಅದನ್ನೇ ಹೇಳ್ತಿರಿ ನಿನ್‌ ಹತ್ರ 8 ಬಾಳೇಹಣ್‌ ಐತ್‌ 
ಅನ್ಕೋ ಅಂತ, ಇವತ್ತ್‌ ಹೊಟ್ಟಿ ಭಾಳ್‌ ಹಸದೈತಿ, ಮೊದಲ್‌ ಬಾಳೆಹಣ್‌ ಕೊಡ್ರಿ, 
ಅದರಾಗ್‌ 3 ತಿಂದ್‌ ಅಮೇಲ್‌ ಉತ್ತ ಹೇಳ್ತೀನ್‌" . ಈ ಉತ್ತರ ಕೇಳಿದ ಅಜ್ಜ 
ಜೋರಾಗಿ ನಕ್ಕುಬಿಟ್ಟಿದ್ದರು.. ಮುಂದೊಂದು ದಿನ ಕಸ್ತೂರಿ ಪುಸ್ತಕದಲ್ಲಿ ಕೂಡಾ 
ಈ ಸಂಗತಿಯನ್ನು ಬರೆದು ಹಾಕಿದ್ದರು. 


ಇನ್ನೊಂದು ಹಾಸ್ಯದ ಸಂಗತಿ ಎಂದರೆ ಹುಬ್ಬಳ್ಳಿ ಅಜ್ಜ ಊಟ ಮತ್ತು 
ಪಾಯ್ಕಾನೆಗೆ (ಟೊಯ್ದೆಟ್‌) ಕೂರುತ್ತಿದ್ದದ್ದು ಒಂದೇ ತರಹದ ಭಂಗಿಯಲ್ಲಿ, ಈ 
ವಿಷಯವಾಗಿ ನಮ್ಮ ದೊಡ್ಡ (ಪಾವೆಂ ಅವರ ಧರ್ಮ ಪತ್ನಿ ಲಕ್ಷ್ಮೀಬಾಯಿ) 
ಅಜ್ಜನನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದೂ ಉಂಟು. ಆಗ ಅಜ್ಜ 
ಹೇಳುತ್ತಿದ್ದರು, ನಾನು ಹೀಗೆ ಕುಳಿತು ಊಟ ಮಾಡಲು ಕಾರಣವೇನಂದರೆ ನಾವು 
ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಪ್ಪೇ ಆಹಾರ ತಿನ್ನಬೇಕು ಎಂದು. ಇದಕ್ಕೆ 
ದೊಡ್ಡನವರು ಹಾಗಂತ ಈ ರೀತಿಲ್ಲೀ ಯಾಕೆ ಕುಳಿತುಕೊಳ್ಳಬೇಕು, ಸರಿಯಾಗಿ 
ಕುಳಿತು ನಿಮಗೆಷ್ಟು ಬೇಕೊ ಅಷ್ಟೇ ತಿನ್ನಿಯೆಂದು ಗದರಿಸಿದ್ದು ಇಂದಿಗೂ ನೆನಪಿನ 
ಪುಟಗಳಲ್ಲಿ ಹಾಗೆ ಉಳಿದುಕೊಂಡಿದೆ. 


ಇದೇ ರೀತಿ ಇನ್ನೊಂದು ಸಂಗತಿಯೆಂದರೆ ಪಾವೆಂ ಅಜ್ಜ ಊಟಮಾಡುವಾಗ 
ಅವರ ಹಲ್ಲಿನ ಸೆಟ್ಟನ್ನು ತೆಗೆದಿಟ್ಟು ಊಟ ಮಾಡುತ್ತಿದ್ದರು. ಹೀಗೊಂದು ದಿನ ಅಜ್ಜ 
ಊಟ ಮಾಡುವಾಗ ಅನ್ನದ ಬದಲಾಗಿ ಚಪಾತಿ ಪಾಯಸ ಮಾಡಿದ್ದರು. 
ಪಕ್ಕದಲ್ಲಿದ್ದ ನಾನು ಹಾ ಹಾ ಅಜ್ಜಾ ಚಪಾತಿ ಪಾಯಸ ತುಂಬಾ 


ಪಾವೆಂ ನಾವು ಕಂಡಂತೆ / 77 


ಚೆನ್ನಾಗಿದೆಯೆಂದು ಹೇಳಿದ್ದೆ. ಈಗ ಅಜ್ಜನಿಗೆ ಅನಿವಾರ್ಯ ಹಲ್ಲಿನ ಸೆಟ್‌ 
ಹಾಕಿಕೊಳ್ಳಲೇಬೇಕು. ಅವರು ಹಾಕಿಕೊಂಡರು. ತಕ್ಷಣ ನಾ ಕೂಗಿದೆ, ದೊಡ್ಡಾ 
ಅಜ್ಜನಿಗೆ ಬೇಗ ಚಪಾತಿ ಪಾಯಸ ಹಾಕಿ, ಹೊಟ್ಟೇಹಸಿವು ತಡೆಯಲಾಗದೇ ಅಜ್ಜ 
ಅವರ ಹಲ್ಲಿನ ಸೆಟ್ಟನ್ನೇ ತಿ೦ತಾಯಿದ್ದಾರೆ. ನನ್ನ ಮಾತು ಕೇಳಿ ಅಜ್ಜನಿಗೆ ಎಲ್ಲಿಲ್ಲದ 
ಆನಂದ, ನಗೂ ಕೂಡ.. ನಗುನಗುತ್ತಾ ಊಟ ಮುಗಿಸಿ ಬಾಯಿ ತೊಳೆದು ನಂತರ 
ಹಲ್ಲಿನ ಸೆಟ್ಟನ್ನು ನನಗೆ ತೋರಿಸಿ ನೋಡಪ್ಪಾ ನಾನ್‌ ಹಲ್‌ ತಿಂದಿಲ್ಲ ಎಂದು 
ಮುಗುಳ್ನಕ್ಕಿದ್ದರು. 


ಕ್ಲೆ 


78 / ಪಾವೆಂ ನಾವು ಕಂಡಂತೆ 


ಲೇಖಕರು 


೦೦ 3 ಛಾ ಚಾ ಭು ಬಟು 


ರಾಧಾಕೃಷ್ಣ ಆಚಾರ್ಯ - ಪಾವೆಂ ಅವರ ಎರಡನೇ ಮಗ 

ರಮಾನಂದ ಪಾಡಿಗಾರ - ಪಾವೆಂ ಅವರ ನಾಲ್ಕನೇ ಮಗ 

ವಿಜಯಲಕ್ಷ್ಮಿ ರಮಾನಂದ ಪಾಡಿಗಾರ - ರಮಾನಂದ ಪಾಡಿಗಾರರ ಮಡದಿ 
ಅನಸೂಯ ಜಿ. ಮಾರ್ಕೋಡ - ಪಾವೆಂ ಅವರ ಎರಡನೇ ಮಗಳು 
ಅಹಲ್ಯಾ ಕೃಷ್ಣಮೂರ್ತಿ ರಾವ್‌ - ಪಾವೆ೦ ಅವರ ಮೂರನೇ ಮಗಳು 

ಕೆ. ಕೃಷ್ಣಮೂರ್ತಿ ರಾವ್‌ - ಅಹಲ್ಯಾ ಅವರ ಗಂಡ 

ಶ್ರೀನಿವಾಸ ವಿ. ಪಾಡಿಗಾರ - ಪಾವೆ೦ ಅವರ ಐದನೇ ಮಗ 


ಉಪೇಂದ್ರ ಎಂ. ಪಾಡಿಗಾರ - ಪಾವೆ೦ ಅವರ ಮೊದಲನೇ ಮಗ 
ಮುರಲೀಧರ ಅವರ ಪುತ್ರ 


ಭವಾನಿ ಶ್ಯಾಮ್‌ ಪಾಡಿಗಾರ - ಮುರಲೀಧರ ಅವರ ಎರಡನೇ ಮಗ 
ಶ್ಯಾಮ ಪಾಡಿಗಾರ ಅವರ ಮಡದಿ 


ಜ್ಯೋತಿ ವೆಂಕಟಗಿರಿ ಉಪಾಧ್ಯ - ಪಾವೆ೦ ಅವರ ಮೊದಲನೇ ಮಗಳು 
ಸುಕನ್ಯಾಳ ಮಗ ವೆಂಕಟಗಿರಿಯ ಮಡದಿ 


ಛಾಯ ಕೆ. ಉಪಾಧ್ಯ ದ ಸುಕನ್ಯಾಳ ಪುತ್ರಿ 

ಚಂದ್ರಕಾಂತ ವಿ. ಆಚಾರ್ಯ - ಛಾಯಳ ಗಂಡ 

ಮಾಯಾ ಕಿರಣ್‌ - ಸುಕನ್ಯಾಳ ಎರಡನೇ ಪುತ್ರಿ 

ಮೀರಾ ಗೋಪಿನಾಥ - ರಮಾನಂದ ಅವರ ಮೊದಲನೇ ಪುತ್ರಿ 


ವೀಣಾ ಅಡಿಗ - ರಮಾನಂದ ಅವರ ಎರಡನೇ ಪುತ್ರಿ 
ಮಂಜುನಾಥ ಪಾಡಿಗಾರ - ರಮಾನಂದ ಅವರ ಮಗ 
ಭಾರತಿ ರಾಘವೇಂದ್ರ - ಅನಸೂಯಳ ಪುತ್ರಿ 
ಸುಬ್ರಹ್ಮಣ್ಯ ಜಿ. ಮಾರ್ಕೋಡ - ಅನಸೂಯಳ ಮಗ 


ಕುಮಾರ ಮಾರ್ಕೋಡ ಪುರಾಣಿಕ - ಅನಸೂಯಳ ಮಗ 


ಪಾವೆಂ ನಾವು ಕಂಡಂತೆ / 79 


(1 ಷ್ಟ 


ಹಾಕೆಕೊಳ್ಳಬೇಬೇಕು. ಅವರು ಶಾಕಿಕೊಂತ2. ಶಕ್ಷಣ ನಾ. ಕೂಗಿದೆ, ಜಿ 
ಅಜ್ಜನಿಗೆ ಬೇಗ ಜಖಾತಿ ಪಾಯಸ ತಾಕಿ, ತೊಪ್ಪೇಶೂಪು ತಡೇರುಲಾಗದೇ. 
ಆಭ-ಹಲ್ಲಿತ ಸಬ್ಬಸ್ನೇ ತಿಲಶಾಯಿದ್ದಾರೆ. ನನ್ನ ಆದಾನು ಶೀಳಿ ಅಜ್ಜ? ಛೆ 
ನಲದ. ನಾನ ಕಸದ ಕಿನಿಂಲಿಬುತಲದಲ-ಅಹಿಯಿ ಬ: ಸಡಿರಳಬಳೆ ೪ ೫ತ 
ಅಲ್ಲಾ ಸನ್ನು ನಗಿರೊ ತೆಕ್ಕಿತಾರಿ ತಡಕು ಡಾ Sn SO 
ವಿನಹ ದನNವಯ ಬಂಡಯದಲ" ರಗಡ ಟಂಜಪಡರಿ ಕೆಯಿ 
ಜಗಿಯ ೨ಔಐರಿಡ ರಡಅ ೦೬೮ - ನಂತದ ,ಜ ಯಜ 

ಗಿಯೂ ೨9ರಿಂದ ರಿಡಳ ೦ಡಿ - 'ದಯ ಇಕಿಎಂ್ಞಾತಿ ೫೬ 
pon'bue ನರಿಹಲ - 'ಇಐ ಇಕೊಡ್ಲಾ) .! 

nc soe bಡಅ ಡಿದ - ಗನಿ G XO 

107 30 ದಯಾ ರಡಅ ೦ಡಿ - ರಿಗ ೦೩ ದಿಲಾಹೀಗಿ 

86೫ ೮0೫೮ ರಿಭಾರಿರಿಯಿ 

ಗರೆಡ ಬರದ ರಿಡಆ ರಿಧಾರಿರಿಯ - ಉಲಿ ಸ್ಯೂಣ ೧೮ಡಳ್ಳಿ 

ದಿಬರಡ ರಿಡಅ ರಗಿನಿಘಾ pee 

ಈರ boleh ರಜಅ ಔಡ - ಹಾ 0ಗಟಕಿಂಡಿ ಬು 
ದಿಯ ಯಂಗಟ60ಡ ಗಿಂ ಇೃತಾಕಿಯ 

ಕ್ರಿಂಡ i - pan ಶಿ ಯಥಾ 

ಬಂಗ ಕಿರಂ - ಇಯಂ .ಡ 8066೧0 

ಕಿ 38ಏರಿದ ಕೃರ - ಇಗರಿಕಿ ಯಷ 

ಕ ಅದಿ ರಡಲ ಐಂಡಹಾರ - ಹಿಕ ಟೆ ೫೫೦ 


ಕ್ರಿಯಾ 3೫ರ ರಡಅ ದಿಂದಿಪದರ - ಗಿಬಿಆ ೫00 

ಗಂಜ ರಡಅ ಬಂಜಯಡಿರಿ - ರಗವಿರಾ ಘಯಂಂಡ 

"ಕ್ರಿಯ ರಿಕ - ಬಂಂಡಿಇಂ ಕರ 

ಗಡ ಕಿಿರಿಯೀಡಲ - ಟಾಂ2ಸಿಹಡ ಹ ್ಗಫಟರಸ 
nb Ptoaxne - bos Leb ರಜ 
4 ` 


4 3 
A ೫, 51.25 
ತ. ಸ 


ಶಾ 0 


ಕಳೆದ ಶತಮಾನದ ಕನ್ನಡ 
ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಲೋಕದಲ್ಲಿ 
ಪಾಡಿಗಾರು ವೆಂಕಟರಮಣ ಆಚಾರ್ಯರದು ದೊಡ್ಡ ಹೆಸರು. 
ಪೆಬ್ರುವರಿ 6, 1915ರಂದು ಬ್ರಾಹ್ಮಣ ಕುಟುಂಬದಲ್ಲಿ 
ಉಡುಪಿಯಲ್ಲಿ ಹುಟ್ಟಿದ ಅವರು ಮೆಟ್ರಿಕ್ಯುಲೇಶನ್‌ ವರೆಗೆ ಮಾತ್ರ 
ಓದಿದವರು. ಆಶ್ಚರ್ಯಕರ ಪ್ರತಿಭೆಯಿಂದೊಡಗೂಡಿದ ಅವರು ಜೀವನ 
ನೌಕೆಯನ್ನು ಸಾಗಿಸಲು ವಿವಿಧ ಕಸುಬುಗಳೊಂದಿಗೆ ಆರಂಭಿಸಿ ಸಾಹಿತ್ಯ- 
ಚಿಂತನ ಕ್ಷೇತ್ರಕ್ಕೆ ಕಾಲಿರಿಸಿ, ಸಮಕಾಲೀನ ಸಾಹಿತಿ-ಚಿಂತಕರ ಮಧ್ಯೆ 
ತಮ್ಮತನವನ್ನು ಪ್ರಕಟಿಸುತ್ತಲೇ ಪತ್ರಿಕೋದ್ಯಮದಲ್ಲಿ ಕ್ರಮೇಣ ನೆಲೆ 
ಕಂಡುಕೊಂಡವರು. ಅಂದಿನ ಹಲವರ ಕನಸಿನ ಕೂಸು ಕಸ್ತೂರಿ ಡೈಜೆಸ್ಟನ್ನು 
ಅದು ಹುಟ್ಟಿದಂದಿನಿಂದ ತಾವು ನಿವೃತ್ತರಾಗುವವರೆಗೂ ಬಹಳ 
ನಾಜೂಕಿನಿಂದ ಬೆಳೆಸಿ ದೇಶವಿದೇಶಗಳ ಕನ್ನಡಿಗರ ಕಣ್ಣಲ್ಲಿ 
ದೊಡ್ಡದಾಗಿಸಿದವರು. ಕಸ್ತೂರಿಯ ಮೂಲಕ ಅವರು ಪ್ರಪಂಚದ 
ಜ್ಞಾನಭಂಡಾರವನ್ನು ಹಂಚಿಕೊಂಡು ಓದುಗರನ್ನು ಶ್ರೀಮಂತರಾಗಿ 
ಮಾಡಿದರು. ಹರಟೆ, ವಿಡಂಬನೆ, ಕಾವ್ಯ, ವಿಮರ್ಶೆ, ಪದಾರ್ಥ ವಿಶ್ಲೇಷಣೆ, 
ಸಂಗೀತ - ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರದು ಎತ್ತಿದ ಕೈ ಮತ್ತು 
ಸ್ವಂತಿಕೆಯ ಛಾಪು. ಅವರು ಭಾರತದ ಅತಿ ಶ್ರೇಷ್ಠ ಪತ್ರಿಕೋದ್ಯಮ 
ಪ್ರಶಸ್ತಿಯೆನಿಸಿದ “ಭಗವಾನದಾಸ ಗೊಯೆಂಕಾ' ಪ್ರಶಸ್ತಿಗೆ ಭಾಜನರಾಗಿ 
ಕನ್ನಡಿಗರಿಗೆ ಹೆಮ್ಮೆ ತಂದವರು. ಮೇ 4, 1992ರಂದು ಇಹಲೋಕವನ್ನು 
ತ್ಯಜಿಸಿದರಾದರೂ ಅವರ ಅಪಾರ ಕೊಡುಗೆಯನ್ನು ಅವರ ಕಿರಿಯ 
ಸಮಕಾಲೀನರೂ ನಂತರದ ತಲೆಮಾರಿನವರೂ ಮರೆಯುವದಾಗುತ್ತಿಲ್ಲ. 
ಅಂತಹ ಪಾವೆಂ ಅವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಅವರ 
ಕುಡಿಗಳು ಕುಟುಂಬದೊಳಗಿದ್ದು ಅವರನ್ನು ನೋಡಿದ ಪರಿಯನ್ನು 
ಈ ಚಿಕ್ಕ ಹೊತ್ತಿಗೆಯಲ್ಲಿರುವ ಬರಹಗಳ ಮೂಲಕ ನಿರೂಪಿಸಿದ್ದಾರೆ. 


